WPP -47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ 


ಬೆಂಗಳೂರು, ಗುರುವಾರ , ಜುಲೈ ೧೨, ೨೦೧೨ ( ಆಷಾಢ ೨೧ , ಶಕ ವರ್ಷ ೧೯೩೪) 


ಸಂಚಿಕೆ ೨೮ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಒಳಾಡಳಿತ ಸಚಿವಾಲಯ 


ವಿಷಯ : ನ್ಯಾಯ ವಿಜ್ಞಾನ ಪ್ರಯೋಗಾಲಯದಲ್ಲಿ ಖಾಲಿಯಿರುವ 18 ವೈಜ್ಞಾನಿಕ ಸಹಾಯಕರ ಹುದ್ದೆಗಳನ್ನು ನೇರ 

ನೇಮಕಾತಿಯಿಂದ ಭರ್ತಿ ಮಾಡಲು ಅನುಮತಿ ನೀಡುವ ಬಗ್ಗೆ . 
ಓದಲಾಗಿದೆ : ಡಿಜಿ ಮತ್ತು ಐಜಿಪಿ ರವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಸಿಬ್ಬಂದಿ - 6 /64 /2009 - 10, ದಿನಾಂಕ: 02 - 02 - 2012 

ಮತ್ತು 21 - 03 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ವೈಜ್ಞಾನಿಕ ಸಹಾಯಕರ 42 ಹುದ್ದೆಗಳಿಗೆ ಈಗಾಗಲೇ ಸರ್ಕಾರ 
ಅನುಮತಿ ನೀಡಿರುವಂತೆ ಹಾಗೂ ಮುಂಬಡ್ತಿಯಿಂದ ತೆರವಾಗಿರುವ 18 ಹುದ್ದೆಗಳು ಒಟ್ಟು 60 ಹುದ್ದೆಗಳನ್ನು ಒಂದೇ ಬಾರಿ ನೇರ ನೇಮಕಾತಿ ಮೂಲಕ 

ಡುವುದರಿಂದ ಆ ಘಟಕದ ಕಾರ್ಯಗಳು ಸುಗಮವಾಗಿ ಜರುಗಲು ಅನುಕೂಲವಾಗುವುದರಿಂದ ನ್ಯಾಯ ವಿಜ್ಞಾನ ಪ್ರಯೋಗಾಲಯದಲ್ಲಿ 
ಮುಂಬಡ್ತಿಯಿಂದ ಖಾಲಿಯಿರುವ 18 ವೈಜ್ಞಾನಿಕ ಸಹಾಯಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಡಿಜಿ ಮತ್ತು ಐಜಿಪಿ 
ರವರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಹುದ್ದೆಗಳು ಮಂಜೂರಾದ ಸರ್ಕಾರದ 

ಸರ್ಕಾರದಿಂದ 
ಹುದ್ದೆಗಳು ಅನುಮತಿಯಂತೆ ಅನುಮತಿ 

ಈಗಾಗಲೆ ನೇಮಕಾತಿಗೆ | ನೀಡಬೇಕಾದ ರಿಕ್ತ 
ಕ್ರಮ ಕೈಗೊಳ್ಳಲಾಗುತ್ತಿರುವ ಸ್ಥಾನಗಳು 

ಹುದ್ದೆಗಳ ಸಂಖ್ಯೆ 


ಸಂ . 


- 2 


| 


13 


ವೈಜ್ಞಾನಿಕ ಸಹಾಯಕರು, 
( ಜೀವಶಾಸ್ತ್ರ ವಿಭಾಗ) 
ವೈಜ್ಞಾನಿಕ ಸಹಾಯಕರು, 
( ವಿಷ ವಿಜ್ಞಾನ ವಿಭಾಗ ) | 
ವೈಜ್ಞಾನಿಕ ಸಹಾಯಕರು, 
( ರಸಾಯನಿಕ ವಿಭಾಗ) 
ವೈಜ್ಞಾನಿಕ ಸಹಾಯಕರು, 
( ಭೌತಶಾಸ್ತ್ರ ವಿಭಾಗ) 
ವೈಜ್ಞಾನಿಕ ಸಹಾಯಕರು, 
( ದಸ್ತಾವೇಜು ವಿಭಾಗ) 
ವೈಜ್ಞಾನಿಕ ಸಹಾಯಕರು, 
| (ಬಂದೂಕು ವಿಭಾಗ) 


| 


01 


( ೧೯೨೯ ) 


೧೯೩೦ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೧ 


ವೈಜ್ಞಾನಿಕ ಸಹಾಯಕರು, 
( ಮನೋವಿಜ್ಞಾನ ವಿಭಾಗ) 
ವೈಜ್ಞಾನಿಕ ಸಹಾಯಕರು, 
( ಛಾಯಚಿತ್ರ ವಿಭಾಗ) 
ನೇರ ನೇಮಕಾತಿಯಿಂದ 
ತುಂಬಲು ಲಭ್ಯವಿರುವ ಒಟ್ಟು 
ಹುದ್ದೆಗಳ ಸಂಖ್ಯೆ 
ವೈಜ್ಞಾನಿಕ ಸಹಾಯಕರು, ಮನೋವಿಜ್ಞಾನ ವಿಭಾಗಕ್ಕೆ ಮಂಜೂರಾಗಿರುವ 09 ಹುದ್ದೆಗಳನ್ನು ಘಟಕದ ವೃಂದ ಮತ್ತು ನೇಮಕಾತಿ 

ನಿಯಮಗಳಲ್ಲಿ ಅಳವಡಿಸಲಾಗಿಲ್ಲ. ಆದ್ದರಿಂದ ಇ ಹುದ್ದೆಗಳನ್ನು ಭರ್ತಿ ಮಾಡುವ ಅಗತ್ಯವಿರುವುದಿಲ್ಲ. 
ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಇ 07 ಹೊಸಿಲಿ 2012 ಬೆಂಗಳೂರು, ದಿನಾಂಕ : 28 - 05 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ನ್ಯಾಯ ವಿಜ್ಞಾನ ಪ್ರಯೋಗಾಲಯದಲ್ಲಿ ಖಾಲಿ ಇರುವ ವೈಜ್ಞಾನಿಕ ಸಹಾಯಕರ 
ಹುದ್ದೆಗಳ ಪೈಕಿ 8 ವೈಜ್ಞಾನಿಕ ಸಹಾಯಕರ ಹುದ್ದೆಗಳನ್ನು ಮಾತ್ರ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿಯಿಂದ 
ಭರ್ತಿ ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ತನ್ನ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ168 ವೆಚ್ಚ- 11 2012 ರಲ್ಲಿ ನೀಡಿದ ಸಹಮತಿಯನ್ವಯ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್.ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್‌. 1557 

ಒಳಾಡಳಿತ ಇಲಾಖೆ.(ಪೋಲೀಸ್ ಸೇವೆಗಳು ) 
ಒಳಾಡಳಿತ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ: ಒಣ 553 ಪಿಪಿಇ 2011, ಬೆಂಗಳೂರು, ದಿನಾಂಕ: 28 - 05 - 2012 
ಸರ್ಕಾರಿ ಆದೇಶ ಸಂಖ್ಯೆ : ಒಣ 553 ಪಿಪಿಇ 2011 , ದಿನಾಂಕ: 09 - 01- 2012 ಮತ್ತು ದಿನಾಂಕ: 16 - 02 -2012ರ 2ನೇ ಪುಟದ ಪ್ರಸ್ತಾವನೆ 
ಭಾಗದ ಕಂಡಿಕೆ: 2ರ ಐದನೇ ಸಾಲಿನಲ್ಲಿ ಕಂಡಿಕೆ: 4ರ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ, 3ನೇ ಪುಟದ ಮೊದಲನೇ ಕಂಡಿಕೆಯ 6ನೇ ಸಾಲಿನಲ್ಲಿ 
ಹಾಗೂ ಪುಟ 3ರಲ್ಲಿ ಆದೇಶ ಭಾಗದ 4ನೇ ಸಾಲಿನಲ್ಲಿ “ಕಲಂ 13 ( 2 ) ರ ” ಎಂದಿರುವುದರ ನಂತರ ಮತ್ತು ಕಲಂ 201 ಐ . ಪಿ. ಸಿ. ರ ” ಎಂಬುವುದನ್ನು 
ಸೇರ್ಪಡೆ ಮಾಡಿಕೊಂಡು ಓದಿಕೊಳ್ಳತಕ್ಕದು. ಉಳಿದಂತೆ, ಸದರಿ ಸರ್ಕಾರಿ ಆದೇಶ ಸಂ : ಒಣ 553 ಪಿಪಿಇ 2011, ದಿನಾಂಕ: 09 - 01- 2012 ಮತ್ತು 
16 - 02 - 2012ರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಈ ಮೇಲ್ಕಂಡ ಸೇರ್ಪಡೆ ಆದೇಶವನ್ನು ನನ್ನ ಕಛೇರಿಯ ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ದಿನಾಂಕ: 28 - 05 - 2012ರಂದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್ .ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್‌. 1558 

ಒಳಾಡಳಿತ ಇಲಾಖೆ 

( ಪೋಲೀಸ್ ಸೇವೆಗಳು – ಬಿ ) 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೆಚ್ಚುವರಿಯಾಗಿ ಸೃಜಿಸಲಾಗಿದ್ದ ಅರಕ್ಷಕ ಉಪ ಅಧೀಕ್ಷಕರ ಹುದ್ದೆಯನ್ನು 

ರದ್ದುಪಡಿಸುವ ಬಗ್ಗೆ 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ನಅಇ 219 , ಬೆಂಆಸೇ 2009 , ದಿನಾಂಕ : 01 - 03 - 2010. 

2. ಆಯುಕ್ತರು , ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ ಸಂಖ್ಯೆ : ಬೆಂಅಪ್ರಾ.ಉಕಾ 

1/ ಸಿ. ವಿ / 572 /2011 - 12 , ದಿನಾಂಕ: 29 - 03 - 2012 . 
ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ದಿನಾಂಕ : 1-3 - 2010ರ ಆದೇಶದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಭದ್ರತೆಯನ್ನು ಹೆಚ್ಚಿಸುವ ಸಲುವಾಗಿ, 
ಪ್ರಾಧಿಕಾರದ ವಿಶೇಷ ಕಾರ್ಯನಿರತ ಪಡೆ ಮತ್ತು ಜಾಗೃತದಳ ಶಾಖೆಗೆ ಹೆಚ್ಚುವರಿಯಾಗಿ ಒಂದು ಅರಕ್ಷಕ ಉಪ ಅಧೀಕ್ಷಕರ ಹುದ್ದೆಯನ್ನು (ವೇತನ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೨, ೨೦೧೨ 


೧೯೩೧ 


ಶ್ರೇಣಿ 14050 -25050) ಸೃಜಿಸಲು ಹಾಗೂ ಈ ಹುದ್ದೆಯನ್ನು ಪೊಲೀಸ್ ಇಲಾಖೆಯಿಂದ ನಿಯೋಜನೆ ಮೇಲೆ ತುಂಬಲು ಮತ್ತು ಸದರಿ ಹುದ್ದೆಗೆ 
ತಗಲುವ ವೇತನ ಭತ್ಯೆಗಳನ್ನು ಪ್ರಾಧಿಕಾರವೇ ಭರಿಸತಕ್ಕದೆಂಬ ಷರತ್ತಿನೊಂದಿಗೆ ಮಂಜೂರಾತಿ ನೀಡಲಾಗಿತ್ತು. 

ಮೇಲೆ (2) ರಲ್ಲಿ ಓದಲಾದ ದಿನಾಂಕ: 29 - 3 - 2012ರ ಪತ್ರದಲ್ಲಿ ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರು ಮೇಲೆ (1) ರಲ್ಲಿ 
ಹೆಚ್ಚುವರಿಯಾಗಿ ಮಂಜೂರಾಗಿರುವ ಡಿ . ವೈ .ಎಸ್. ಪಿ. ಹುದ್ದೆಯ ಅವಶ್ಯಕತೆ ಪ್ರಾಧಿಕಾರಕ್ಕೆ ಇರುವುದಿಲ್ಲವೆಂದು ತಿಳಿಸಿ, ಸದರಿ ಡಿ. ವೈ .ಎಸ್. ಪಿ. ಹುದ್ದೆಯನ್ನು 
ರದ್ದುಪಡಿಸುವಂತೆ ಕೋರಿರುತ್ತಾರೆ. ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 74 ಬೆಂಆಸೇ 2011 ಬೆಂಗಳೂರು, ದಿನಾಂಕ : 21 - 05 - 2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ನಅಇ 219 
ಬೆಂಆಸೇ 2009, ದಿನಾಂಕ: 01 -03- 2010 ರಲ್ಲಿ ಹೆಚ್ಚುವರಿಯಾಗಿ, ಸೃಜಿಸಲಾಗಿದ್ದ , ಅರಕ್ಷಕ ಉಪ ಅಧೀಕ್ಷಕರ ಹುದ್ದೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಚಂದ್ರಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1559 

ನಗರಾಭಿವೃದ್ಧಿ ಇಲಾಖೆ 
ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವಾಲಯ 
ವಿಷಯ : 2011 - 12ನೇ ಸಾಲಿನಲ್ಲಿ ಪರಿಸರ ಸಂರಕ್ಷಣೆ ಮತ್ತು ವ್ಯವಸ್ಥಾಪನಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವ ವ್ಯಕ್ತಿ 

ಮತ್ತು ಸಂಸ್ಥೆಗಳನ್ನು ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಗೆ ಆಯ್ಕೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 3 ಇಎನ್‌ಜಿ 2012, ದಿನಾಂಕ: 15 -03- 2012 . 

2 . ರಾಜ್ಯ ಪರಿಸರ ಪ್ರಶಸ್ತಿ ಆಯ್ಕೆ ಸಮಿತಿಯ ಸಭೆ ದಿನಾಂಕ: 10 - 05 -2012ರ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಪರಿಸರ ಸಂರಕ್ಷಣೆಗಾಗಿ ವ್ಯಕ್ತಿ ಸಂಸ್ಥೆಗಳು ಸಲ್ಲಿಸಿರುವ ಸೇವೆಯನ್ನು ಗುರುತಿಸುವ ಸಲುವಾಗಿ 2011 -12ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ 
ಪರಿಸರ ಪ್ರಶಸ್ತಿಯನ್ನು ನೀಡಲು ಸರ್ಕಾರವು ಉದ್ದೇಶಿಸಿದೆ. ಈ ಪ್ರಶಸ್ತಿ ತಲಾ ರೂ . 1.00 ಲಕ್ಷ ( ರೂ . ಒಂದು ಲಕ್ಷ ಮಾತ್ರ) ನಗದು ಹಾಗೂ ಪ್ರಶಸ್ತಿ 
ಪತ್ರವನ್ನು ಒಳಗೊಂಡಿರುತ್ತದೆ. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಯನ್ನು ವ್ಯಕ್ತಿ ಮತ್ತು ಸಂಸ್ಥೆಗಳು ( ಸರ್ಕಾರಿ ವಲಯ , ಸರ್ಕಾರೇತರ ಸಂಸ್ಥೆ, ಕಂಪನಿ , 
ಟ್ರಸ್ಸುಗಳು ಇತರೆ) (1) ಪರಿಸರ ಸಂರಕ್ಷಣೆ ಮತ್ತು (2) ಪರಿಸರ ವ್ಯವಸ್ಥಾಪನೆ ಕ್ಷೇತ್ರಗಳಲ್ಲಿ ಆರಂಭಶೀಲತೆ/ಕೊಡುಗೆ ಸಲ್ಲಿಸಿರುವ ಗಣನೀಯ ಸೇವೆಗಾಗಿ 
ನೀಡಲಾಗುವುದು. ಈ ರೀತಿ ವಿಶಿಷ್ಟ ಸೇವೆ ಸಲ್ಲಿಸಿರುವವರಿಂದ ಮತ್ತು ಅದರ ಬಗ್ಗೆ ಅರಿವಿರುವವರಿಂದ ಅರ್ಜಿ /ನಾಮನಿರ್ದೇಶನ ಕೋರಿ ದಿನಾಂಕ: 
23 - 02 - 2012 ರಂದು ಪ್ರಕಟಣೆ ಹೊರಡಿಸಲಾಗಿದೆ. ಈ ಪ್ರಕಟಣೆಯ ಸಂಕ್ಷಿಪ್ತ ವಿವರಗಳನ್ನು ಪ್ರಜಾವಾಣಿ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗಲ್ಲಿ 
ಪ್ರಕಟಿಸಲಾಗಿದೆ. ಅಲ್ಲದೆ, ಈ ಪ್ರಕಟಣೆಯ ಪ್ರತಿಯನ್ನು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ , 
ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ , ಕೆರೆ ಅಭಿವೃದ್ಧಿ ಪ್ರಾಧಿಕಾರ , ಕರ್ನಾಟಕ ಜೀವವೈವಿಧ್ಯ ಮಂಡಳಿ , ಇಲಾಖೆಯ ಎಲ್ಲಾ ಪ್ರಾದೇಶಿಕ 
ನಿರ್ದೆಶಕರ ಕಚೇರಿಗಳು ಮತ್ತು ಇಲಾಖಾ ವೆಬ್‌ಸೈಟ್‌ಗಳಲ್ಲೂ ಪ್ರಕಟಿಸಲಾಗಿತ್ತು. ಈ ಪತ್ರಿಕಾ ಪ್ರಕಟಣೆಯನುಸಾರ ನಾಮನಿರ್ದೇಶನ / ಮನವಿ ಸ್ವೀಕರಿಸಲು 
ದಿನಾಂಕ: 09 -04 - 2012 ನ್ನು ಅಂತಿಮ ದಿನಾಂಕವೆಂದು ನಿಗದಿಪಡಿಸಲಾಗಿತ್ತು. ಪ್ರಕಟಣೆಯ ರೀತ್ಯಾ ರಾಜ್ಯದ ಮೂರು ವಲಯಗಳಲ್ಲಿನ ತಲಾ ಒಬ್ಬ 
ವ್ಯಕ್ತಿ ಮತ್ತು ಒಂದು ಸಂಸ್ಥೆಯನ್ನು ಪ್ರಶಸ್ತಿಗೆ ಪರಿಗಣಿಸಲು ಉದ್ದೇಶಿಸಲಾಗಿದ್ದು, ಈ ಪ್ರತಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳನ್ನು ಕೆಳಕಂಡಂತೆ 
ವಿಂಗಡಿಸಲಾಗಿತ್ತು. 

* ದಕ್ಷಿಣ ವಲಯ , ಮಂಡ್ಯ , ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು 

ತುಮಕೂರು ಜಿಲ್ಲೆಗಳು 
(i) ಮಲೆನಾಡು ಮತ್ತು ಕರಾವಳಿ ವಲಯ : ಬೆಳಗಾಂ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೊಡಗು, ಚಾಮರಾಜನಗರ, 

ಹಾಸನ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು 
(i) ಉತ್ತರ ವಲಯ : ದಾವಣಗೆರೆ , ಚಿತ್ರದುರ್ಗ , ಹಾವೇರಿ, ಧಾರವಾಡ, ಗದಗ್, ಬಳ್ಳಾರಿ , ಬಾಗಲಕೋಟೆ, ಬಿಜಾಪುರ , ಬೀದರ್, 

ಗುಲ್ಬರ್ಗಾ , ಯಾದಗಿರ್, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳು. 
ಮೇಲ್ಕಂಡ ಪ್ರಕಟಣೆಯನುಸಾರ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಕೋರಿ ಒಟ್ಟು 43 ನಾಮನಿರ್ದೇಶನ /ಮನವಿ ಸ್ವೀಕೃತವಾಗಿದ್ದು, ಇದರಲ್ಲಿ 
30 ವ್ಯಕ್ತಿಗತ ನಾಮನಿರ್ದೇಶನ/ ಮನವಿಗಳು ಹಾಗೂ 13 ಸಂಸ್ಥೆಗಳ ನಾಮನಿರ್ದೇಶನ/ ಮನವಿಗಳು ಇದ್ದವು. 

ಸದರಿ ನಾಮನಿರ್ದೇಶನ/ ಮನವಿಗಳನ್ನು ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದ ಮೂಲಕ ರಚಿತವಾಗಿದ್ದ ಆಯ್ಕೆ ಸಮಿತಿಯ 
ಮುಂದೆ ಮಂಡಿಸಲಾಗಿತ್ತು. ಈ ಸಮಿತಿಯು ದಿನಾಂಕ: 10 - 05 -2012 ರಂದು ಸಭೆ ನಡೆಸಿ ಅರ್ಜಿಯ ವಿವರಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಕೆಳಕಂಡ 
ವ್ಯಕ್ತಿ/ ಸಂಸ್ಥೆಗಳನ್ನು ಪ್ರಶಸ್ತಿಗೆ ಶಿಫಾರಸ್ಸು ಮಾಡಿರುತ್ತದೆ. 


ಶe 


೧೯೩೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೧೨, ೨೦೧೨ 


ಭಾಗ- ೧ 


ದಕ್ಷಿಣ ವಲಯ , ವ್ಯಕ್ತಿಗಳ ವಿಭಾಗದಿಂದ ಶ್ರೀಮತಿ ಸ್ವಾತಿ ಬೊಗ್ಗೆ, ಟೈಡ್ ( TIDE), ಮಲ್ಲೇಶ್ವರಂ , ಬೆಂಗಳೂರು. 
ದಕ್ಷಿಣ ವಲಯದ ಸಂಸ್ಥೆ ವಿಭಾಗದಿಂದ ಸಿದ್ದಗಂಗಾ ಇನ್ಸಿಟ್ಯೂಟ್ ಆಫ್ ಟೆಕ್ನಾಲಜಿ , ತುಮಕೂರು. 
ಮಲೆನಾಡು ಮತ್ತು ಕರಾವಳಿ ವಲಯದ ವ್ಯಕ್ತಿಗಳ ವಿಭಾಗದಿಂದ ಶ್ರೀ ಎಂ .ಕೆ. ಕೈಲಾಸಮೂರ್ತಿ, ಅಕಾಡೆಮಿ ಆಫ್ ನ್ಯಾಚುರಲ್‌ 

ಫಾರ್ಮಿಂಗ್ , ನಂ . 10 8ನೇ ಬ್ಲಾಕ್, ಆದಿಶಕ್ತಿ ರಸ್ತೆ, ಶಕ್ತಿ ನಗರ, ಮೈಸೂರು. 
( iv ) ಮಲೆನಾಡು ಮತ್ತು ಕರಾವಳಿ ವಲಯದ ಸಂಸ್ಥೆ ವಿಭಾಗದಿಂದ ಕೇವಲ ಎರಡು ಸಂಸ್ಥೆಗಳ ಮನವಿ/ನಾಮನಿರ್ದೇಶನ 

ಸ್ವೀಕೃತವಾಗಿದ್ದು, ಇದರ ಬದಲಾಗಿ ತುಲನಾತ್ಮಕವಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ದಕ್ಷಿಣ ವಲಯ ವಿಭಾಗದ ಬೆಂಗಳೂರು 
ಅಂತರರಾಷ್ಟ್ರೀಯ ವಿಮಾನನಿಲ್ದಾಣ ನಿಯಮಿತವನ್ನು ಪ್ರಶಸ್ತಿಗೆ ಶಿಫಾರಸ್ಸು ಮಾಡಲಾಗಿದೆ. 
ಉತ್ತರ ವಲಯದ ವ್ಯಕ್ತಿ ವಿಭಾಗದಲ್ಲಿ ಸ್ವೀಕೃತವಾಗಿರುವ ಮನವಿ /ನಾಮನಿರ್ದೇಶನಗಳಿಗಿಂತ ತುಲನಾತ್ಮಕವಾಗಿ ಮಲೆನಾಡು ಮತ್ತು 
ಕರಾವಳಿ ವಿಭಾಗದ ಶ್ರೀ ಬಿ.ಎನ್. ಉಮೇಶ್, ಬಳ್ಳೂರು, ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆಯವರು ( ಮಲೆನಾಡು ವಲಯ ) 
ಕೈಗೊಂಡಿರುವ ಕಾರ್ಯ ಉತ್ತಮವಾಗಿದೆಯೆಂದು ಅಭಿಪ್ರಾಯಪಟ್ಟ ಸಮಿತಿ ಇವರ ಹೆಸರನ್ನು ಉತ್ತರ ವಲಯ ವ್ಯಕ್ತಿ ವಿಭಾಗದ 

ಪರಿಸರ ಪ್ರಶಸ್ತಿಗೆ ಶಿಫಾರಸ್ಸು ಮಾಡಿದೆ. 
(vi) ಉತ್ತರ ವಲಯದ ಸಂಸ್ಥೆ ವಿಭಾಗದಿಂದ ಜ್ಞಾನತರಂಗಿಣಿ ವಿದ್ಯಾ ಸಂಸ್ಥೆ ಆರ್. ಪಿ. ರಸ್ತೆ, ಜಗಳೂರು ದಾವಣಗೆರೆ ಜಿಲ್ಲೆ. 
( vii) ಅಲ್ಲದೇ ಪ್ರಶಸ್ತಿ ಆಯ್ಕೆ ಸಮಿತಿಯ ಮಲೆನಾಡು ಮತ್ತು ಕರಾವಳಿ ವಿಭಾಗದಿಂದ ನಾಮ ನಿರ್ದೆಶಿತಗೊಂಡಿದ್ದ ಚಾಮರಾಜನಗರ 

ಜಿಲ್ಲಾಧಿಕಾರಿಯಾಗಿದ್ದ ಶ್ರೀ ಕೆ. ಅಮರನಾರಾಯಣ್ ರವರ ( ಹಾಲಿ ಸರ್ಕಾರದ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, 5ನೇ 
ಮಹಡಿ, ಬಹಮಹಡಿ ಕಟ್ಟಡ, ಬೆಂಗಳೂರು) ಪರಿಸರ ಸಂರಕ್ಷಣೆ ಕಾರ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಅವರು ಈ ಹಿಂದೆ 
ಕಾರ್ಯ ನಿರ್ವಹಿಸಿದ ಸ್ಥಳಗಳಲ್ಲಿಯೋ ಹಲವಾರು ಪರಿಸರ ಸಂರಕ್ಷಣಾ ಕಾರ್ಯಗಳನ್ನು ಕೈಗೊಂಡಿದ್ದು , ಇಂತಹ 
ಅಧಿಕಾರಿಗಳನ್ನು ಗುರುತಿಸಿ ಪುರಸ್ಕರಿಸುವುದು ಅಗತ್ಯವೆಂದು ಅಭಿಪ್ರಾಯಪಟ್ಟು ಇವರ ಹೆಸರನ್ನು ಪ್ರಶಸ್ತಿಯ ಬದಲಿಗೆ ವಿಶೇಷ 

ಪುರಸ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ . 
ರಾಜ್ಯ ಪರಿಸರ ಪ್ರಶಸ್ತಿ ಆಯ್ಕೆ ಸಮಿತಿಯ ಶಿಫಾರಸ್ಸುಗಳನ್ನು ಪರಿಗಣಿಸಿ 2011-12ನೇ ಸಾಲಿನ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ವ್ಯಕ್ತಿ ಮತ್ತು 
ಸಂಸ್ಥೆಗಳನ್ನು ಅಂತಿಮಗೊಳಿಸಲಾಗಿದೆ. ಅದರಂತೆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 3 ಇಎನ್‌ಜಿ 2012 ಬೆಂಗಳೂರು, ದಿನಾಂಕ: 01 - 06 - 2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಆಯ್ಕೆ ಸಮಿತಿಯ ಶಿಫಾರಸ್ಸಿನಂತೆ, ಪರಿಸರ 
ಸಂರಕ್ಷಣೆ ಮತ್ತು ವ್ಯವಸ್ಥಾಪನಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಕೆಳಕಂಡ ವ್ಯಕ್ತಿ ಮತ್ತು ಸಂಸ್ಥೆಗಳನ್ನು 2011 -12ನೇ ಸಾಲಿನ ಕರ್ನಾಟಕ ರಾಜ್ಯ 
ಪರಿಸರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸದರಿ ಪ್ರಶಸ್ತಿಯು ತಲಾ ರೂ . 1.00 ಲಕ್ಷ ( ಒಂದು ಲಕ್ಷ ರೂ . ಮಾತ್ರ) ನಗದು ( ವಿಶೇಷ ಪುರಸ್ಕೃತರನ್ನು 
ಹೊರತುಪಡಿಸಿ) ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತದೆ. 

1. ಶ್ರೀಮತಿ ಸ್ವಾತಿ ಬೊಗ್ಗೆ, ಕಾರ್ಯದರ್ಶಿ 

ಟೆಕ್ನಾಲಜಿ ಇನ್‌ಫಾರಮೆಟಿಕ್ಸ್ ಡಿಸೈನ್ ಎನ್‌ಡೋವರ್ 
ನಂ . 19 , 9ನೇ ಕ್ರಾಸ್ , ಮಲ್ಲೇಶ್ವರಂ , 
ಬೆಂಗಳೂರು- 560 003 
ಶ್ರೀ ಎಂ .ಕೆ. ಕೈಲಾಸಮೂರ್ತಿ 
ಅಕಾಡೆಮಿ ಆಫ್ ನ್ಯಾಚುರಲ್ ಫಾರ್ಮಿಂಗ್ 
ನಂ 10, 8ನೇ ಬ್ಲಾಕ್ , ಆದಿಶಕ್ತಿ ರಸ್ತೆ, 

ಶಕ್ತಿನಗರ , ಮೈಸೂರು- 570 019 
3. ಶ್ರೀ ಬಿ.ಎನ್. ಉಮೇಶ್ 

ಬಳೂರು, ಬೇಲೂರು ತಾಲ್ಲೂಕು 

ಹಾಸನ ಜಿಲ್ಲೆ. 
4. ಶ್ರೀ ಕೆ. ಅಮರನಾರಾಯಣ್, 

ವಿಶೇಷ ಪುರಸ್ಕೃತರು 
ಸರ್ಕಾರದ ಕಾರ್ಯದರ್ಶಿಗಳು , 
ಕಂದಾಯ ಇಲಾಖೆ, 5ನೇ ಮಹಡಿ 
ಬಹುಮಹಡಿ ಕಟ್ಟಡ, ಬೆಂಗಳೂರು, - 560 001 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


೧೯೩೩ 


5. ಸಿದ್ದಗಂಗಾ ಇನ್ಸಿಟ್ಯೂಟ್ ಆಫ್ ಟೆಕ್ನಾಲಜಿ 

ಎ .ಎನ್.ಎಸ್. ಕನ್ಲೈಂಟ್ ನ > 1031, 29ನೇ ಕ್ರಾಸ್, 
ಮಲ್ಲಿಗೆ ರಸ್ತೆ, ಎಸ್. ಐ . ಟಿ. ಬಡಾವಣೆ, 

ತುಮಕೂರು - 572103 
6. ಬೆಂಗಳೂರು ಅಂತರಾಷ್ಟ್ರೀಯ ವಿಮಾನನಿಲ್ದಾಣ ನಿಯಮಿತ, 

ಬೆಂಗಳೂರು ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ, 
ಆಡಳಿತ ಕಚೇರಿ, ಪ್ರಾಜೆಕ್ಟ್ ಆಫೀಸ್ ( ಇ ಅಂಡ್ ಎ೦) 

ದೇವನಹಳ್ಳಿ, ಬೆಂಗಳೂರು- 560 300 
7. ಜ್ಞಾನತರಂಗಿಣಿ ವಿದ್ಯಾ ಸಂಸ್ಥೆ, 

ಆರ್‌.ವಿ . ರಸ್ತೆ, 
ಜಗಳೂರು, 
ದಾವಣಗೆರೆ ಜಿಲ್ಲೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ.ಹೆಚ್. ಅನುಸೂಯಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1560 

ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ಮಮಇ 35 ಮಭಾಬ 2012 , ಬೆಂಗಳೂರು, ದಿನಾಂಕ: 15 - 05 - 2012 
ಸರ್ಕಾರದ ಆದೇಶ ಸಂಖ್ಯೆ : ಮಮಇ 67 ಮಭಾಬ 2010 , ದಿನಾಂಕ: 09 - 09 - 2010 ರ ಆದೇಶದ ಅನುಬಂಧದಲ್ಲಿನ ಕಂಡಿಕೆ IVರ ಆಯ್ಕೆ 
ಮಾಡುವ ವಿಧಾನಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಸೂಚಿಸಿರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕ್ರಮ ಸಂಖ್ಯೆ 1 ರಲ್ಲಿ “ ಅವಶ್ಯವಿರುವ ಜಿಲ್ಲಾ ಹಾಗೂ ತಾಲ್ಲೂಕು ಕೇಂದ್ರಗಳಲ್ಲಿ ಉದ್ಯೋಗಸ್ಥ ಮಹಿಳಾ ವಸತಿ ನಿಲಯಗಳನ್ನು ನಿರ್ಮಾಣ 
ಮಾಡಲು ಏಕ ರೂಪ ನೀಲಿ ನಕ್ಷೆ ಹಾಗೂ ಗೃಹ ನಿರ್ಮಾಣ ಮಾಡುವ ಮತ್ತು ನಿರ್ವಹಿಸುವ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಇತರೆ ಸಂಸ್ಥೆಗಳನ್ನು 
ಗುರುತಿಸಲು ಟೆಂಡರ್ ಪ್ರಕ್ರಿಯೆಯನ್ನು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರೊಂದಿಗೆ ಸಮಾಲೋಚಿಸಿ ಟೆಂಡರ್‌ ಷರತ್ತು 
ಮತ್ತು ನಿಬಂಧನೆಗಳನ್ನು ಒಳಗೊಂಡಂತೆ ಟೆಂಡರ್ ದಾಖಲೆಗಳನ್ನು ತಯಾರಿಸುವುದು ಸೇರಿದಂತೆ, ಕೈಗೊಳ್ಳಲು ಅಧಿಸೂಚನೆ ಸಂಖ್ಯೆ: ಐಡಿಡಿ 201 
ಐಟಿಎಸ್ 2007, ದಿನಾಂಕ : 03 - 01 -2009 ರಲ್ಲಿ ನಿಗದಿಪಡಿಸಿರುವ ಪೂರ್ವಾನು ಅರ್ಹತೆಯುಳ್ಳ ಪಟ್ಟಿಯಲ್ಲಿನ ಸಂಸ್ಥೆಗಳ ಮೂಲಕ ಕ್ರಮ 
ವಹಿಸತಕ್ಕದ್ದು” ಎನ್ನುವುದರ ಬದಲು “ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾಪಂಚಾಯತ್ , ಸಮಾಜ ಕಲ್ಯಾಣಾಧಿಕಾರಿಗಳು, 
ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಆಯಾ ಜಿಲ್ಲೆಯ ಇಲಾಖಾ ಉಪನಿರ್ದೇಶಕರು ಹಾಗೂ ಒಂದು ಸ್ವಯಂ ಸೇವಾ ಸಂಸ್ಥೆಯ ಸದಸ್ಯರನ್ನೊಳಗೊಂಡಂತೆ 
ಟಾಸ್ಕಫೋರ್ಸ್ಸಮಿತಿಯನ್ನು ರಚಿಸಿ, ಈ ಸಮಿತಿಯ ಮೂಲಕ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಉಸ್ತುವಾರಿಯನ್ನು ಇಲಾಖೆಯು ಕೈಗೊಳ್ಳುವುದು 
ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇ - ಟೆಂಡರ್ ಪ್ರಕ್ರಿಯೆ ಮೂಲಕ ಕ್ರಮ ಕೈಗೊಳ್ಳುವುದು ” ಎಂದು; 

ಕ್ರಮ ಸಂಖ್ಯೆ 3 ರಲ್ಲಿ “ ರಾಜ್ಯ ಸರ್ಕಾರದಿಂದ ಅನುಮೋದಿಸಿದ ಉದ್ಯೋಗಸ್ಥ ಮಹಿಳೆಯರ ವಸತಿ ಗೃಹ ಕಟ್ಟಡದ ನಕ್ಷೆಯಂತೆ ಕಟ್ಟಡವನ್ನು 
ನಿರ್ಮಾಣ ಮಾಡಬೇಕಾಗಿರುತ್ತದೆ” ಎನ್ನುವುದರ ಬದಲು “ ಇಲಾಖೆ ನೀಡುವ ವಸತಿ ಗೃಹಗಳ ಏಕರೂಪ ವಿನ್ಯಾಸ/ ನಕ್ಷೆಯ ಬದಲಾಗಿ ಸಂಸ್ಥೆಯ 
ಇಚ್ಛೆಯಂತೆ, ವಸತಿ ನಿಲಯದ ವಿನ್ಯಾಸವನ್ನು ಹೊಂದಲು ಅವಕಾಶ ಕಲ್ಪಿಸುವುದು ” ಎಂದು ಹಾಗೂ ; 

ಕ್ರಮ ಸಂಖ್ಯೆ 22 ರಲ್ಲಿ “ಶಾಲೆ/ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅವಕಾಶವಿಲ್ಲದಂತೆ ನೋಡಿಕೊಳ್ಳುವುದು ” ಎನ್ನುವುದರ ಬದಲು “ ವಸತಿ 
ನಿಲಯಗಳಲ್ಲಿ ಶಾಲೆ/ಕಾಲೇಜು ವಿದ್ಯಾರ್ಥಿನಿಯರಿಗೂ ಸಹ ಶೇ . 30 ರಷ್ಟು ವಾಸ್ತವ್ಯ ನೀಡಲು ಅವಕಾಶ ನೀಡುವುದು”. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿಜಯಲಕ್ಷ್ಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 
ಪಿ. ಆರ್. 1561 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


೧೯೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೧ 


1 


. 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಹುದ್ದೆಗಳನ್ನು ಸೃಜಿಸಿ ವೃಂದ ಬಲವನ್ನು ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 1 ಇಪಿಸಿ 2003, ದಿನಾಂಕ : 21 - 04 - 2006, 

2. ಸರ್ಕಾರದ ಪತ್ರ ಸಂಖ್ಯೆ : ಅಪಜೀ 49 ಇಪಿಸಿ 2008, ದಿನಾಂಕ : 7 - 10 - 2008, 
3. ಶ್ರೀ ಡಿ. ಆರ್. ಕುಮಾರಸ್ವಾಮಿ ಹಾಗೂ ಇತರರು ಸಲ್ಲಿಸಿರುವ ರಿಟ್ ಅರ್ಜಿ ಸಂಖ್ಯೆ : 13216/2008. 
4 , ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 139 ಇಪಿಸಿ 2017 , ದಿನಾಂಕ : 27 -10 - 2010 . 
5. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪತ್ರ ಸಂಖ್ಯೆ : ಮಾನಿನ 14 ಅಡೆ 08 /49 

ದಿನಾಂಕ : 23 - 04 - 2012 . 
ಪ್ರಸ್ತಾವನೆ : 

ಮೇಲೆ 1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2 ಮುಖ್ಯ ಪರಿಸರ ಅಧಿಕಾರಿ ಹುದ್ದೆಗಳನ್ನು ಹಾಗೂ 5 ಹಿರಿಯ ಪರಿಸರ ಅಧಿಕಾರಿ 
ಹುದ್ದೆಗಳನ್ನು ಸೃಜಿಸಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿ ಸೃಜಿಸಲಾಗಿರುವ 5 ಹಿರಿಯ ಪರಿಸರ ಅಧಿಕಾರಿ ಹುದ್ದೆಗಳಲ್ಲಿ 2 ಹುದ್ದೆಗಳನ್ನು ಮುಖ್ಯ 
ಪರಿಸರ ಅಧಿಕಾರಿ ಹುದ್ದೆಗೆ ಮೇಲ್ದರ್ಜೆಗೇರಿಸಿ ಮಾರ್ಪಡಿಸಲಾಗಿದೆ ಹಾಗೂ ಮೇಲೆ ಓದಲಾದ ( 4) ರ ಆದೇಶದಲ್ಲಿ 3 ಹಿರಿಯ ಪರಿಸರ ಅಧಿಕಾರಿ 
ಹುದ್ದೆಗಳಲ್ಲಿ ಒಂದು ಹಿರಿಯ ಪರಿಸರ ಹುದ್ದೆಯನ್ನು ಮುಖ್ಯ ಪರಿಸರ ಅಧಿಕಾರಿ ಹುದ್ದೆಗೆ ಮೇಲ್ದರ್ಜೆಗೇರಿಸಲಾಗಿದೆ. ಈ ಹಂತದಲ್ಲಿ ಎರಡು ಹಿರಿಯ 
ಪರಿಸರ ಅಧಿಕಾರಿ ಹುದ್ದೆಗಳು ಮಾತ್ರ ಲಭ್ಯವಿರುತ್ತದೆ. 

ಮಂಡಳಿಯ ಜ್ಞಾಪನ ಪತ್ರ ದಿನಾಂಕ : 01 -10 - 2008 ರಲ್ಲಿ 12 ಹಿರಿಯ ಪರಿಸರ ಅಧಿಕಾರಿ ಹುದ್ದೆಗಳನ್ನು ಸೃಜಿಸಿ, 13 ಪರಿಸರ 
ಅಧಿಕಾರಿಗಳಿಗೆ ಹಿರಿಯ ಪರಿಸರ ಅಧಿಕಾರಿ ಹುದ್ದೆಗಳಿಗೆ ಮುಂಬಡ್ತಿ ನೀಡಿ ಆದೇಶಿಸಲಾಗಿದೆ. ಆದರೆ, ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಪತ್ರದಲ್ಲಿ 
ಮಂಡಳಿಯ ಹಿತದೃಷ್ಟಿಯಿಂದ ಮತ್ತು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಶೀಲಿಸುವ ಅಗತ್ಯವಿದ್ದುದರಿಂದ ಪ್ರಸ್ತಾವನೆಯನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿಯುವಂತೆ ಮಂಡಳಿಗೆ ಸೂಚಿಸಲಾಗಿತ್ತು. 
- ಶ್ರೀ ಡಿ. ಆರ್. ಕುಮಾರ್‌ಸ್ವಾಮಿ ಮತ್ತು ಇತರರು ಸರ್ಕಾರದ ಈ ಸೂಚನೆಯನ್ನು ಮೇಲೆ 3 ರಲ್ಲಿ ಓದಲಾದ ರಿಟ್ ಅರ್ಜಿಯ ಮೂಲಕ 
ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ಈ ಅರ್ಜಿಯ ಮೇಲೆ ಘನ ನ್ಯಾಯಾಲಯವು ದಿನಾಂಕ : 22 -10 -2008 ರಂದು ಈ ಕೆಳಕಂಡಂತೆ 
ತೀರ್ಪು ನೀಡಿರುತ್ತದೆ. 

while it is open for the respondents to pursue the examination of the legality of the promotions of the 
petitioners , the direction to stay the order of promotion is hereby stayed 

ಈ ವಿಷಯದ ಬಗ್ಗೆ ಸಂಪೂರ್ಣ ಪಾರದರ್ಶಕತೆಯನ್ನು ಖಾತ್ರಿಪಡಿಸಿಕೊಳ್ಳವುದಕ್ಕಾಗಿ ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಅಪಜೀ 1 ಇಪಿಸಿ 
2003, ದಿನಾಂಕ : 22 - 11 - 2008 ರ ಆದೇಶದಲ್ಲಿ ಮಂಡಳಿಯ ವತಿಯಿಂದ ಹುದ್ದೆಗಳನ್ನು ಸೃಜಿಸುವ ಮೊದಲು ಸರ್ಕಾರದ ಪೂರ್ವಾನುಮತಿ 
ಪಡೆಯುವಂತೆ ಆದೇಶಿಸಿದೆ. 

ಮೇಲೆ ಓದಲಾದ ( 5) ರ ಮಂಡಳಿಯ ಪತ್ರದಲ್ಲಿ ದಿನಾಂಕ : 13 - 11 - 2007 ರಂದು ನಡೆದ 168 ನೇ ಮಂಡಳಿಯ ಸಭೆಯ ನಿರ್ಣಯದಂತೆ 
ಮಂಡಳಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹಿರಿಯ ಪರಿಸರ ಅಧಿಕಾರಿಗಳ ಮುಂಬಡ್ತಿಯನ್ನು ಮಾಲಿನ್ಯ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ 
ಸರ್ಕಾರ ನೀಡುತ್ತಿರುವ ನಿರ್ದೇಶನಗಳನ್ನು ಜಾರಿ ಮಾಡಲು, ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ, ಆಸ್ಪತ್ರೆ ತ್ಯಾಜ್ಯಗಳು , ಇ - ತ್ಯಾಜ್ಯ ವಿಲೇವಾರಿ, ಕೆರೆಗಳ ಜಲ 
ಮಾಲಿನ್ಯ ವಿಷಯಗಳಲ್ಲಿ ಉಚ್ಚ ನ್ಯಾಯಾಲಯವು ಹಾಗೂ ಲೋಕ್ ಅದಾಲತ್‌ನಿಂದ ಸ್ವೀಕೃತವಾದ ನಿರ್ದೇಶನಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ 
ಈ ವಿಷಯಗಳಲ್ಲಿ ಅನುಭವ , ಪರಿಣಿತಿ ಪಡೆದಿರುವ ಹಿರಿಯ ಪರಿಸರ ಅಧಿಕಾರಿ ಹುದ್ದೆಗಳ ಅವಶ್ಯಕತೆ ಇರುವುದನ್ನು ಪರಿಗಣಿಸಿ 12 ಹಿರಿಯ ಪರಿಸರ 
ಅಧಿಕಾರಿ ಹುದ್ದೆಗಳ ಸೃಜನೆಗೆ ಅನುಮೋದನೆ ನೀಡುವಂತೆ ಮತ್ತೊಮ್ಮೆ ಕೋರಿದೆ. 

ಸದರಿ ಪ್ರಸ್ತಾವನೆಯನ್ನು ನಿಯಮಾನುಸಾರ ಕೂಲಂಕಷವಾಗಿ ಪರಿಶೀಲಿಸಿ ಮತ್ತು ಮಂಡಳಿಯ ಕಾರ್ಯವ್ಯಾಪ್ತಿ ಮತ್ತು ಕಾರ್ಯ ಒತ್ತಡವನ್ನು 
ಪರಿಗಣಿಸಿ ಸದರಿ ಹೆಚ್ಚುವರಿ ಹುದೆಗಳ ಸೃಜನೆಗೆ ಸರ್ಕಾರವು ಸಮ್ಮತಿಸಿದ್ದು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 130 ಇಪಿಸಿ 2010 ಬೆಂಗಳೂರು, ದಿನಾಂಕ : 04 ನೇ ಜೂನ್ 2012 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾರ್ಯಕಲಾಪಗಳನ್ನು ಸುಗಮವಾಗಿ ನಿರ್ವಹಿಸುವ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ 
ಹಿಂದೆ ಸೃಜಿಸಲಾದ 2 ಹಿರಿಯ ಪರಿಸರ ಅಧಿಕಾರಿ ಹುದ್ದೆಗಳೊಂದಿಗೆ ಹೆಚ್ಚುವರಿಯಾಗಿ 12 ಹಿರಿಯ ಪರಿಸರ ಅಧಿಕಾರಿ ಹುದ್ದೆಗಳನ್ನು ಸೃಜಿಸಿ ಹಿರಿಯ 
ಪರಿಸರ ಅಧಿಕಾರಿಗಳ ವೃಂದಬಲವನ್ನು ಒಟ್ಟು 14 ಹಿರಿಯ ಪರಿಸರ ಅಧಿಕಾರಿ ಹುದ್ದೆಗಳಿಗೆ ಏರಿಸಲು ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 7 ಇಪಿಸಿ 
2010, ದಿನಾಂಕ : 30 - 09 - 2010 ರ ಅನುಸಾರ ಅನುಮೋದನೆಯನ್ನು ನೀಡಿ ಆದೇಶಿಸಲಾಗಿದೆ. 

- ಹೆಚ್ಚುವರಿಯಾಗಿ ಸೃಜಿಸಲಾಗಿರುವ ಸದರಿ ಹುದ್ದೆಗಳಿಂದ ಉಂಟಾಗುವ ವೃಂದ ಬಲವನ್ನು ಸರಿಪಡಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮಂಡಳಿಯು 
ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ನಿಯಮಾನುಸಾರ ತಿದ್ದುಪಡಿ ಆದೇಶವನ್ನು ಹೊರಡಿಸತಕ್ಕದ್ದು. 

ಸದರಿ ಹುದ್ದೆಗಳ ಸೃಜನೆಯಿಂದ ಉಂಟಾಗುವ ವೆಚ್ಚವನ್ನು ಮಂಡಳಿಯ ಸ್ವಂತ ಅನುದಾನದಿಂದಲೇ ಭರಿಸತಕ್ಕದ್ದು . 


ಪಿ. ಆರ್.1606 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ . ಹೆಚ್ . ಅನಸೂಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

(ಪರಿಸರ ಮತ್ತು ಜೀವಿಶಾಸ್ತ್ರ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೧೯೩೫ 


ಆರ್ಥಿಕ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಆಇ 2 ಸೇನಿಸೇ 2012 ಬೆಂಗಳೂರು, ದಿನಾಂಕ : 24 ನೇ ಮೇ 2012 
ವಿಷಯ : ಹೊಸ ವ್ಯಾಖ್ಯಾನಿಸಿದ ಅಂಶದಾಯಿ ಕೊಡುಗೆ ಯೋಜನೆಯ ವ್ಯಾಪ್ತಿಗೆ ಬರುವ ಸರ್ಕಾರಿ ನೌಕರರು ಸೇವೆಯಲ್ಲಿರುವಾಗಲೇ 

ಮೃತರಾದ ಸಂದರ್ಭದಲ್ಲಿ ಅವರ ಕುಟುಂಬಗಳಿಗೆ ನೀಡಬಹುದಾದ ಇಡಿಗಂಟಿನ ಪರಿಹಾರ ನೀಡುವ ಬಗ್ಗೆ. 
ಉಲೇಖ : 1. ಸರ್ಕಾರಿ ಆದೇಶ ಸಂಖ್ಯೆ : ಆಇ 3 ಸೇನಿಸೇ 2010 ದಿನಾಂಕ : 12 - 10 - 2010 ಮತ್ತು 15 - 04 - 2011 . 

2 . ಖಜಾನೆ ನಿರ್ದೇಶಕರು, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಖನಿ/ಎನ್. ಪಿ .ಎಸ್/ 04 /10 -11, ದಿನಾಂಕ : 20 - 09 - 2011. 
ಮೇಲಿನ ಉಲ್ಲೇಖ (3) ರಲ್ಲಿನ ದಿನಾಂಕ : 12 - 10 - 2010ರ ಆದೇಶದಲ್ಲಿ ಈ ಯೋಜನೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು, ವಯೋ ನಿವೃತ್ತಿ 
ಮುನ್ನವೇ ಸೇವೆಯಲ್ಲಿದ್ದಾಗ ಮೃತ ಹೊಂದುವ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಅವರ ಕುಟುಂಬದವರ ಸಂಕಷ್ಟವನ್ನು ನಿವಾರಿಸುವ ಉದ್ದೇಶದಿಂದ 
ಅಂತಹ ಮೃತ ನೌಕರರ ಕುಟುಂಬದವರಿಗೆ ಪರಿಹಾರ ನೀಡುವ ಯೋಜನೆಯೊಂದನ್ನು ರೂಪಿಸಿರುವುದಾಗಿದೆ . ಇದನ್ನು ಮುಂದುವರೆಸಿ ದಿನಾಂಕ : 
15 - 04 - 2011 ರ ಆದೇಶದಲ್ಲಿ ಈ ಯೋಜನೆಯಡಿಯಲ್ಲಿ ಪರಿಹಾರವನ್ನು ಮಂಜೂರು ಮಾಡುವ ಹಾಗೂ ಅಧೀಕರಿಸಲು ಅನುಸರಿಸಬೇಕಾದ 
ವಿಧಿವಿಧಾನಗಳ ಕುರಿತು ತಿಳಿಸಿರುವುದಾಗಿದೆ. 

ಉಲ್ಲೇಖ ( 2) ರಲ್ಲಿನ ಖಜಾನೆ ನಿರ್ದೇಶಕರ ಪತ್ರದಲ್ಲಿ ಪರಿಹಾರಧನವನ್ನು ನಮೂನೆ- ಬಿ ರಲ್ಲಿ ಅಧೀಕರಿಸಿದ ತರುವಾಯದಲ್ಲಿ , ಇಲಾಖೆಗಳು 
ನಮೂನೆ- ಬಿ ಯನ್ನು ಇತರೆ ದಾಖಲೆಗಳೊಂದಿಗೆ ಮೊಬಲಗನ್ನು ಪಾವತಿಸುವ ಸಲುವಾಗಿ ನೇರವಾಗಿ ನಿರ್ದೇಶನಾಲಯಕ್ಕೆ ಸಲ್ಲಿಸುತ್ತಿರುವ ಅಂಶಗಳನ್ನು 
ಸರ್ಕಾರದ ಗಮನಕ್ಕೆ ತಂದಿರುತ್ತಾರೆ. 

ಯಾವುದೇ ಮೊತ್ತವನ್ನು ಖಜಾನೆಯ ಮೂಲಕ ಸೆಳೆದು ಪಾವತಿ ಮಾಡುವ ಪೂರ್ವದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಸದರಿ ಮೊಬಲಗನ್ನು 
ಒಂದು ಕಾರ್ಯಕಾರಿ ಆದೇಶದ ಮೂಲಕ ಮಂಜೂರು ಮಾಡತಕ್ಕದಾಗಿದ್ದು, ಈ ಆದೇಶದ ಆಧಾರದ ಮೇರೆಗೆ ಬಿಲ್ಲನ್ನು ತಯಾರಿಸಿ ಸಂಬಂಧಪಟ್ಟ 
ಖಜಾನೆಗೆ ಸಲ್ಲಿಸಿದಲ್ಲಿ ಮಾತ್ರ ಸದರಿ ಮೊತ್ತವನ್ನು ಚೆಕ್ ಮೂಲಕ ಪಾವತಿಸುವಲ್ಲಿ ಸಂಬಂಧಪಟ್ಟ ಖಜಾನೆಯು ಕ್ರಮಕೈಗೊಳ್ಳುವುದಾಗಿದೆ. ಈ ವಿಧಾನವು 
ಸಾಮಾನ್ಯವಾಗಿ ಖಜಾನೆಯಿಂದ ಹಣ ಸೆಳೆಯುವ ಎಲ್ಲಾ ಪ್ರಕರಣಗಳಿಗೆ ಅನ್ವಯವಾಗತಕ್ಕದ್ದು, ಈ ಹಿನ್ನೆಲೆಯಲ್ಲಿ ದಿನಾಂಕ : 15 - 04 - 2011 ರ 
ಆದೇಶದಲ್ಲಿ ಸೂಚಿಸಿರುವ ವಿಧಿವಿಧಾನಗಳನ್ನು ಮುಂದುವರೆಸಿದಂತೆ, ನಿಗದಿತ ನಮೂನೆ- ಬಿರಲ್ಲಿ ಸಕ್ಷಮ ಪ್ರಾಧಿಕಾರವು ಪರಿಹಾರವನ್ನು ಮಂಜೂರು 
ಮಾಡಿ ಪರಿಹಾರವನ್ನು ಅಧೀಕರಿಸಿದ ತರುವಾಯದಲ್ಲಿ ಸದರಿ ಮೊಬಲಗನ್ನು ಒಂದು ಕಾರ್ಯಕಾರಿ ಆದೇಶದ ಮೂಲಕ ಮಂಜೂರು ಮಾಡತಕ್ಕದ್ದು 
ಮತ್ತು ಈ ಆದೇಶದ ಆಧಾರದ ಮೇರೆಗೆ ಬಿಲ್ಲನ್ನು ತಯಾರಿಸಿ ಸಂಬಂಧಪಟ್ಟ ಖಜಾನೆಗೆ ಸಲ್ಲಿಸಿ, ಸದರಿ ಮೊತ್ತವನ್ನು ಚೆಕ್ ಮೂಲಕ ಖಜಾನೆಯಿಂದ 
ಸೆಳೆದು ಮೃತರ ಕುಟುಂಬದ ಅರ್ಹ ವಾರಸುದಾರರಿಗೆ ಪಾವತಿಸುವಲ್ಲಿ ಕ್ರಮವಹಿಸತಕ್ಕದಾಗುತ್ತದೆ ಎಂದು ತಿಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್.1607 

ಆಲಿಸ್ ಗೊನ್ಸಾಲ್ವಿಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸೇವೆಗಳು -1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಕೆ.ಪಿ. ಚಂದ್ರಹಾಸ , ಸರ್ಕಾರದ ಅಧೀನ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 

ಇವರನ್ನು ಸೇವೆಯಿಂದ ಅಮಾನತ್ತಿನಲ್ಲಿಡುವ ಬಗ್ಗೆ. 
ಓದಲಾಗಿದೆ : ಅಪರ ಮುಖ್ಯ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ ಎಫ್‌ಇಇ 

112 ಎಸಿಎಸ್ 2012 , ದಿನಾಂಕ: 02 - 06 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಟಿಪ್ಪಣಿಯಲ್ಲಿ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ 
ಶ್ರೀ ಕೆ. ಪಿ. ಚಂದ್ರಹಾಸ ಇವರು ಕಡತ ಸಂಖ್ಯೆ : ಎಫ್ಇಇ 192 ಎಫ್ ಎಲ್‌ಎಲ್ 2008ರಲ್ಲಿ ಸಚಿವ ಸಂಪುಟವು ಕೈಗೊಂಡ ನಿರ್ಣಯದ ಟಿಪ್ಪಣಿ ಸಂಖ್ಯೆ : 
ಸಿ- 209/ 2012ರ ಮೇಲೆ ಸರ್ಕಾರದ ಆದೇಶ ಹೊರಡಿಸುವ ಮುನ್ನ ಇಲಾಖಾ ಕಾರ್ಯದರ್ಶಿ ಅಥವಾ ಅಪರ ಮುಖ್ಯ ಕಾರ್ಯದರ್ಶಿಯರ 
ಅನುಮೋದನೆಯನ್ನು ಪಡೆಯದೆ ಸದರಿ ಸಚಿವ ಸಂಪುಟದ ಟಿಪ್ಪಣಿಯನ್ನು ಮಾಹಿತಿ ಹಕ್ಕು ಕಾಯಿದೆಯಡಿ ಖಾಸಗಿ ಸಂಸ್ಥೆಯೊಂದಕ್ಕೆ ನೀಡಿರುತ್ತಾರೆ . 
ಇದರಿಂದಾಗಿ ಸದರಿ ಖಾಸಗಿ ಸಂಸ್ಥೆಯು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಚಿವ ಸಂಪುಟದ ತೀರ್ಮಾನಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು 
ತಂದಿರುತ್ತದೆ. ಈ ರೀತಿ ಶ್ರೀ ಕೆ. ಪಿ. ಚಂದ್ರಹಾಸ, ಅಧೀನ ಕಾರ್ಯದರ್ಶಿ ಇವರು ಗುರುತರವಾದ ಆರೋಪ/ಕರ್ತವ್ಯಚ್ಯುತಿ ಎಸಗಿರುವುದರಿಂದ ಇವರ 
ವಿರುದ್ಧ ಇಲಾಖಾ ವಿಚಾರಣೆ ಬಾಕಿಯಿರಿಸಿ ಕೂಡಲೇ ಸೇವೆಯಿಂದ ಅಮಾನತ್ತುಗೊಳಿಸುವಂತೆ ಅಪರ ಮುಖ್ಯ ಕಾರ್ಯದರ್ಶಿ, ಅರಣ್ಯ , ಪರಿಸರ ಮತ್ತು 
ಜೀವಿಶಾಸ್ತ್ರ ಇಲಾಖೆ ಇವರು ಕೋರಿರುತ್ತಾರೆ . 


೧೯೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨ , ೨೦೧೨ 


- 


ಭಾಗ - ೧ 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ . 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5ಸೇವಿ2012, ಬೆಂಗಳೂರು, ದಿನಾಂಕ : 06 - 06 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಕೆ. ಪಿ. ಚಂದ್ರಹಾಸ ಸರ್ಕಾರದ ಅಧೀನ ಕಾರ್ಯದರ್ಶಿ , , ಪರಿಸರ ಮತ್ತು 
ಜೀವಿಶಾಸ್ತ್ರ ಇಲಾಖೆ ಇವರು ಮಾಹಿತಿ ಹಕ್ಕು ಕಾಯಿದೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ, ಸಚಿವ ಸಂಪುಟವು ಕೈಗೊಂಡ ನಿರ್ಣಯವು 
ಜಾರಿಯಾಗುವ ಮುನ್ನವೇ ಖಾಸಗಿ ಸಂಸ್ಥೆಗೆ ಸಚಿವ ಸಂಪುಟ ಕೈಗೊಂಡ ನಿರ್ಣಯದ ಪ್ರತಿಯನ್ನು ಒದಗಿಸಿ ಕರ್ತವ್ಯ ಲೋಪವೆಸಗಿರುವುದು 
ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಇವರ ವಿರುದ್ದದ ಇಲಾಖಾ ವಿಚಾರಣೆಯನ್ನು ಬಾಕಿಯಿರಿಸಿ, ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 
10(1)( ಡಿ) ರಡಿ ಶ್ರೀ ಕೆ. ಪಿ. ಚಂದ್ರಹಾಸ ಸರ್ಕಾರದ ಅಧೀನ ಕಾರ್ಯದರ್ಶಿ , ಇವರನ್ನು ಸೇವೆಯಿಂದ ಅಮಾನತ್ತಿನಲ್ಲಿಟ್ಟು ಆದೇಶಿಸಿದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಕೆ . ಪಿ . ಚಂದ್ರಹಾಸ ಸರ್ಕಾರದ ಅಧೀನ ಕಾರ್ಯದರ್ಶಿ , ಅವರು ಕೆ. ಸಿ .ಎಸ್. ಆರ್ ನಿಯಮ 98ರನ್ವಯ 
ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಕೆ.ಪಿ. ಚಂದ್ರಹಾಸ ಸರ್ಕಾರದ ಅಧೀನ ಕಾರ್ಯದರ್ಶಿ , ಅವರು ಸಕ್ಷಮ ಪ್ರಾಧಿಕಾರದ ಲಿಖಿತ 
ಅನುಮತಿಯಿಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ಲಕ್ಷ್ಮೀ ನಾರಾಯಣ ರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್‌. 1608 

ಸಿಆಸು ಇಲಾಖೆ.(ಸೇವೆಗಳು - 3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಲೆಕ್ಕಪತ್ರ ಕಾರ್ಯ ನಿರ್ವಹಿಸಲು ಸಿಆಸುಇ 

( ಆಸು- ನಾಗರೀಕ ಸೇವೆಗಳು) ವಿಭಾಗಕ್ಕೆ ಒಂದು ಲೆಕ್ಕಪತ್ರ ಅಧೀಕ್ಷಕರ ಹುದ್ದೆಯನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 20 ಇಕಾಅ 2012 , ದಿನಾಂಕ: 06/03/2012 . 

ಅ . ಸ. ಪತ್ರ ಸಂಖ್ಯೆ : ಸಿಆಸುಇ 114 ಇಕಾಅ 2012 , ದಿನಾಂಕ: 30 /04/2012 . 

3. ಅ . ಟಿ. ಆಇ 459 ವೆಚ್ಚ - 12 /2012 , ದಿನಾಂಕ: 16 /05/ 2012. . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ಅನುಷ್ಠಾನಗೊಳಿಸಲು 
ಮಿಷನ್ ಮೋಡ್‌ನಲ್ಲಿ ಸಕಾಲ ಮಂಡಳಿಯನ್ನು ರಚಿಸಲಾಗಿದೆ. 

ಮೇಲೆ ( 2) ರಲ್ಲಿ ಓದಲಾದ ಅ.ಸ. ಪತ್ರದಲ್ಲಿ ಸಕಾಲ ಮಂಡಳಿಗೆ ಅಪರ ಮಿಷನ್ ನಿರ್ದೆಶಕರ ಹುದ್ದೆಗೆ ಶ್ರೀ ಮುನೀಶ್ ಮೌದ್ಗೀಲ್, 
ಭಾ . ಆ.ಸೇ . ರವರನ್ನು ಶ್ರೀ ಎಸ್. ಸುಬ್ರಮಣ್ಯನ್ ರವರನ್ನು ನಿರ್ವಹಣಾ ಸಮಾಲೋಚಕರನ್ನಾಗಿ ಹಾಗೂ ಶ್ರೀ ಜಿ. ಚಂದ್ರಶೇಖರ್ ರವರನ್ನು ಮಾಹಿತಿ 
ತಂತ್ರಜ್ಞಾನ ಸಮಾಲೋಚಕರನ್ನಾಗಿ ಹಾಗೂ ಶ್ರೀ ವರಪ್ರಸಾದ ರೆಡ್ಡಿ, ತಹಸೀಲ್ದಾರ್‌, ಚನ್ನರಾಯಪಟ್ಟಣ ಇವರನ್ನು ಸಕಾಲ ಮಂಡಳಿಯ ಆಡಳಿತಾಧಿಕಾರಿ 
ಹುದ್ದೆಗೆ ನೇಮಕ ಮಾಡಲಾಗಿರುತ್ತದೆ. ಮತ್ತು ಜಂಟಿ ಮಿಷನ್ ನಿರ್ದೆಶಕರ ಹುದ್ದೆ ಹಾಗೂ ನಾಲ್ಕು ಮಂದಿ ಡಾಟಾ ಎಂಟ್ರಿ ಆಪರೇಟರ್‌ಗಳ ನೇಮಕಾತಿ 
ಬಾಕಿ ಇದ್ದು ಅವರನ್ನು ನೇಮಕಾತಿ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ. 

ಆದ್ದರಿಂದ ಮೇಲಿನ ಅಧಿಕಾರಿಗಳಿಗೆ ವೇತನ ಬಟವಾಡೆ, ಸಕಾಲ ಮಂಡಳಿಯ ದೈನಂದಿನ ಲೆಕ್ಕಪತ್ರ ನಿರ್ವಹಣೆ, ಅನುದಾನದ ಬಳಕೆ , 
ಖಜಾನೆಯೊಂದಿಗೆ ವ್ಯವಹರಿಸಿ ಲೆಕ್ಕಪತ್ರಗಳ ನಿರ್ವಹಣೆ, ಮಹಾಲೇಖಪಾಲರ ಲೆಕ್ಕಪತ್ರದೊಂದಿಗೆ ತಾಳೆ ಮಾಡುವುದು ಮುಂತಾದವುಗಳ ಬಗ್ಗೆ 
ಕಾರ್ಯನಿರ್ವಹಿಸಲು ಒಬ್ಬ ನುರಿತ ಲೆಕ್ಕಪತ್ರ ಅಧೀಕ್ಷಕರ ಸೇವೆಯು ಅಗತ್ಯವಾಗಿದ್ದು, ಸಿಆಸುಇ ( ಆಸು- ನಾಗರೀಕ ಸೇವೆಗಳು) ವಿಭಾಗದಲ್ಲಿ ಒಂದು 
ಲೆಕ್ಕಪತ್ರ ಅಧೀಕ್ಷಕರ ಹುದ್ದೆಯನ್ನು ಸೃಜನೆ ಮಾಡಲು ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ ನಿಯೋಜನೆ ಮೇಲೆ ಭರ್ತಿ ಮಾಡಿಕೊಳ್ಳಲು ಆರ್ಥಿಕ 
ಇಲಾಖೆಯನ್ನು ಕೋರಲಾಗಿತ್ತು. 
ಮೇಲೆ ( 3) ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಟಿಪ್ಪಣಿಯಲ್ಲಿ ಸಹಮತಿ ನೀಡಿರುವ ಮೇರಗೆ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 114 ಇಕಾಅ 2012, ಬೆಂಗಳೂರು, ದಿನಾಂಕ : 01 - 06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಅನುಷ್ಠಾನಕ್ಕಾಗಿ 
ಸ್ಥಾಪಿಸಿರುವ ಸಕಾಲ ವಿಷಯ ನಿರ್ವಹಿಸುವ ಕಛೇರಿಯ ಲೆಕ್ಕಪತ್ರ ಕಾರ್ಯಗಳ ನಿರ್ವಹಣೆಗಾಗಿ ಸಿಆಸುಇ ( ಆಸು - ನಾಗರೀಕ ಸೇವೆಗಳು ) ವಿಭಾಗಕ್ಕೆ 
ಒಂದು ಲೆಕ್ಕಪತ್ರ ಅಧೀಕ್ಷಕರರು ಹುದ್ದೆಯನ್ನು ಸೃಜಿಸಲು ಹಾಗೂ ಈ ಹುದ್ದೆಯನ್ನು ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ ನಿಯೋಜನೆ ಮೇಲೆ ಭರ್ತಿ 
ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೧೨, ೨೦೧೨ 


೧೯೩೭ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 459 ವೆಚ್ಚ 12/2012 , ದಿನಾಂಕ : 16 /05/ 2012 ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಾ . ಗೀತಾ.ಎಲ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಪ) 
ಪಿ . ಆರ್ , 1609 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

( ಆಡಳಿತ ಸುಧಾರಣೆ- ನಾಗರೀಕ ಸೇವೆಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಅಧೀನದಲ್ಲಿ ಎಂ . ಪಿ.ಎಲ್.ಎ. ಡಿ.ಎಸ್. 

ವಿಭಾಗ ಸೃಜಿಸುವ ಬಗ್ಗೆ . 
ಓದಲಾಗಿದೆ : ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ , 

ಇವರ ಕಡತ ಸಂಖ್ಯೆ : ಪಿಡಿ 34 ಯೋಗಸೇ 2011 ; ದಿನಾಂಕ: 25 - 02 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕಡತದಲ್ಲಿ ಮಾನ್ಯ ಲೋಕ ಸಭಾ ಮತ್ತು ರಾಜ್ಯ ಸಭಾ ಸದಸ್ಯರುಗಳಿಗೆ ಕೇಂದ್ರ ಸರ್ಕಾರವು ಅವರವರ ಕ್ಷೇತ್ರಗಳ 
ಅಭಿವೃದ್ಧಿಗಾಗಿ ಪ್ರತಿ ಸದಸ್ಯರಿಗೆ ವಾರ್ಷಿಕ ರೂ . ಐದು ಕೋಟಿಗಳ ಅನುದಾನ ನೀಡುತ್ತಿದ್ದು , ಇದರಿಂದ ರಾಜ್ಯಕ್ಕೆ ವಾರ್ಷಿಕ ರೂ . 205 ಕೋಟಿ 
ಅನುದಾನ ಬರುತ್ತಿದೆ. ಈ ಅನುದಾನದ ಸಮರ್ಪಕ ನಿರ್ವಹಣೆಗಾಗಿ ಒಬ್ಬ ಜಂಟಿ/ ಅಪರ/ ವಿಶೇಷ ಕಾರ್ಯದರ್ಶಿ ನೇತೃತ್ವದ ಒಂದು ವಿಭಾಗವನ್ನು 
ರಚಿಸುವಂತೆ ಕೇಂದ್ರ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಜಾರಿ ಸಚಿವಾಲಯದ ಅಪರ ಕಾರ್ಯದರ್ಶಿಯವರು ಸೂಚಿಸಿದ್ದು , ಅದರಂತೆ ಈ 
ಕೆಳಕಂಡ ಹುದ್ದೆಗಳನ್ನು ಸೃಜಿಸುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರು 
ಕೋರಿರುತ್ತಾರೆ. 
Si No Name of the post 

No . of Post. 


A -Administrative post (from State Government Funds ) 


1 


. 


Special Secretary to Government 


2 


Gazetted P . A . 


Senior Stenographer 


Junior Assistant 


Driver 


Dalayat 


Transport (vehicle ) 


Travel Expenses 


Office Expenses 


B - Technical posts )to be outsourced /appointed on contract basis from the funds provided by (GOI) 


Rtd . Deputy Directors 


10 
11 


Rtd . Asst. Ex. Engineers 
Rtd . Accounts Officer 
| Computer Operator (with Degree) 


13 


Assistants 


Dalayat 


16 


Transport (outsourcing vehicle ) 


17 


Travel Expenses 


| 


m 


Office Expenses 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


೧೯೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೧ 


ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 140 ಸಅಸೇ 2012 ಬೆಂಗಳೂರು, ದಿನಾಂಕ: 02 - 06 - 2012. 
ಲೋಕ ಸಭಾ ಮತ್ತು ರಾಜ್ಯ ಸಭಾ ಸದಸ್ಯರುಗಳ ಕ್ಷೇತ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ಒದಗಿಸುವ ಅನುದಾನದ ಸಮರ್ಪಕ 
ನಿರ್ವಹಣೆಗಾಗಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಅಧೀನದಲ್ಲಿ ಎಂ .ಪಿ.ಎಲ್.ಎ . ಡಿ.ಎಸ್. ವಿಭಾಗವನ್ನು ಈ 
ಕೆಳಕಂಡ ಅಧಿಕಾರಿ/ಸಿಬ್ಬಂದಿಗಳೊಂದಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೃಜಿಸಲಾಗಿದೆ. 


ಹುದ್ದೆಯ ಸಂಖ್ಯೆ 


ಕ್ರ. ಸಂ . | ಹುದ್ದೆಯ ಹೆಸರು | 

ಅಧಿಕಾರಿ ( ಅಪರ ಕಾರ್ಯದರ್ಶಿ/ ಜಂಟಿ ಕಾರ್ಯದರ್ಶಿ /ಉಪಕಾರ್ಯದರ್ಶಿ 
ಪತ್ರಾಂಕಿತ ಆಪ್ತ ಸಹಾಯಕರು ( ಪರಿಷ್ಕೃತ ವೇತನ ಶ್ರೇಣಿ 22800 - 43200 
ಹಿರಿಯ ಶೀಘ್ರಲಿಪಿಗಾರ ( ಪರಿಷ್ಕೃತ ವೇತನ ಶ್ರೇಣಿ 20000 - 36300) 
ಕಿರಿಯ ಸಹಾಯಕ ( ಪರಿಷ್ಕೃತ ವೇತನ ಶ್ರೇಣಿ 11600 - 21000 ) 


ಒಟ್ಟು 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 306 ವೆಚ್ಚ- 12 /2012 ದಿ : 27 - 04 - 2012ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ಲಕ್ಷ್ಮೀ ನಾರಾಯಣ ರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1610 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

ಸೇವೆಗಳು - 3 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸಾರ್ವಜನಿಕ ಸಂಗ್ರಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಕಲಂ 9 ರನ್ವಯ ಟೆಂಡರ್ 

ಕರೆಯುವ ಪ್ರಾಧಿಕಾರ ಮತ್ತು ಟೆಂಡರ್‌ ಒಪ್ಪಿಗೆ ನೀಡುವ ಪ್ರಾಧಿಕಾರದ ನಿಯುಕ್ತಿ ಬಗ್ಗೆ . 
ಪ್ರಸ್ತಾವನೆ : 

ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದಕ್ಕೆ ಸರ್ಕಾರದ ಆದೇಶ 
ಸಂಖ್ಯೆ ಸಿಆಸುಇ 20 ಇಕಾಅ 2012 ದಿನಾಂಕ: 6 - 3 - 2012 ರ ಪ್ರಕಾರ “ ಸಕಾಲ ಮಿಷನ್ ” ಅನ್ನು ಸಿಆಸುಇ ( ಆಸು) ಯ ಅಂಗವಾಗಿ ರಚಿಸಲಾಗಿದೆ. 

ಸಕಾಲ ಮಿಷನ್ ಅನ್ನು ಒಂದು ಅಭಿಯಾನ ಮೂಲಕ ಸಕಾಲ ಸೇವೆಗಳ ಖಾತರಿ ಅಧಿನಿಯಮವನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸುವುದಕ್ಕೆ ಎಲ್ಲಾ ಬೇಕಾಗಿರತಕ್ಕ ಕ್ರಮವನ್ನು ಸಮಯಬದ್ಧವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಕಲಂ 9 ರನ್ವಯ ಸಕಾಲ ಮಿಷನ್ ಎಲ್ಲಾ ಟೆಂಡರ್ ಗಳನ್ನು ಕರೆಯುವ ಸಲುವಾಗಿ 
* ಟೆಂಡರ್‌ ಅಂಗೀಕಾರ ಪ್ರಾಧಿಕಾರ ” ಮತ್ತು “ ಟೆಂಡರ್ ಕರೆಯುವ ಪ್ರಾಧಿಕಾರ ” ನೇಮಕಾತಿ ಆದೇಶ ಹೊರಡಿಸಬೇಕಾಗಿರುತ್ತದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 136 ಇಕಾಅ 2012 ಬೆಂಗಳೂರು, ದಿನಾಂಕ: 25 - 05 - 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 
(ಕರ್ನಾಟಕದ 2000ರ 29ನೇ ಅಧಿನಿಯಮ ) ರಲ್ಲಿನ ಕಲಂ 9 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ ( ಆಡಳಿತ ಸುಧಾರಣೆ) ಯಿಂದ ಈ ಕೆಳಕಂಡ ಅಧಿಕಾರಿಗಳನ್ನು “ ಸಕಾಲ ಮಂಡಳಿಯ ” ಎಲ್ಲಾ ಟೆಂಡರ್ ಮತ್ತು ಸಂಗ್ರಹಣೆಗಳ ಸಲುವಾಗಿ 
ನೇಮಿಸಲಾಗಿದೆ. 
1) ಟೆಂಡರ್‌ ಅಂಗೀಕಾರ ಪ್ರಾಧಿಕಾರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಿಆಸುಇ( ಆಸು) ಮತ್ತು ಮಂಡಳಿ 

ನಿರ್ದೆಶಕರು, ಸಕಾಲ ಮಂಡಳಿ 
2) ಟೆಂಡರ್ ಕರೆಯುವ ಪ್ರಾಧಿಕಾರ | ಆಡಳಿತಾಧಿಕಾರಿ , ಸಕಾಲ ಮಂಡಳಿ , ಸಿಆಸುಇ ( ಆಡಳಿತ ಸುಧಾರಣೆ) 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ ಎಫ್‌ಡಿ 04 ಟಿಎಫ್ ಪಿ 2012 ದಿನಾಂಕ 27 - 4 - 2012ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ . ಗೀತಾ, ಎಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್‌. 1611 

ಸಿಆಸುಇ ( ಆಸು - ನಾಗರೀಕ ಸೇವೆಗಳು) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೧೯೩೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸೇವೆಗಳನ್ನು 

ಒದಗಿಸುತ್ತಿರುವ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಆರ್ಥಿಕ ಇಲಾಖೆಯು ನೀಡಿರುವ ಕ್ರಮಾಂಕ ಆಇ 310 ವೆಚ್ಚ-12 /2012 ದಿನಾಂಕ: 10 - 05 - 2012ರ ಸಹಮತಿ 

2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 08 ಈಸಪ 2011 , ದಿನಾಂಕ: 15/ 05/ 2012 . ಮತ್ತು ತಿದ್ದುಪಡಿ ದಿನಾಂಕ: 
15 / 05 /2012 . 


ಪ್ರಸ್ತಾವನೆ : 


ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸೇವೆಗಳನ್ನು ಒದಗಿಸುತ್ತಿರುವ 
ಇಲಾಖೆಗಳಲ್ಲಿ ಡಾಟಾ ಎಂಟ್ರಿ ಅಪರೇಟರುಗಳನ್ನು ಹಾಗೂ ಇನ್ನಿತರ ಅವಶ್ಯಕವಾದ ಹುದ್ದೆಗಳನ್ನು ಭರ್ತಿ ಮಾಡುವ ಹಾಗೂ ತಕ್ಷಣ 6 ತಿಂಗಳ ಅವಧಿಗೆ 
ನಿವೃತ್ತ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವ ಬಗ್ಗೆ ಆರ್ಥಿಕ ಇಲಾಖೆಯು ಮೇಲೆ (1) ರಲ್ಲಿ ನೀಡಿರುವ ಸಹಮತಿಯನ್ವಯ ಮೇಲೆ (2) ಹೇಳಿರುವ 
ಆದೇಶವನ್ನು ಹೊರಡಿಸಲಾಗಿದೆ. 

ನಂತರದಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸೇವೆಗಳನ್ನು ಒದಗಿಸಲು 
ಇಲಾಖೆಗಳು ಕೋರಿರುವಂತೆ ಡಾಟಾ ಎಂಟ್ರಿ ಅಪರೇಟರುಗಳು ಹಾಗೂ ಇನ್ನಿತರ ಅವಶ್ಯವಾದ ಸಿಬ್ಬಂದಿಯನ್ನು ಭರ್ತಿ ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು 
ಸಚಿವಸಂಪುಟದ ಅನುಮೋದನೆಗೆ ಮಂಡಿಸಲಾಗಿತ್ತು. ದಿನಾಂಕ 26 - 05 - 2012ರಂದು ನಡೆದ ಸಚಿವಸಂಪುಟದ ಸಭೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ 
ಖಾಲಿ ಇರುವ ಹಾಗೂ ಅವಶ್ಯವಾಗಿ ಬೇಕಾದ 400 ಹುದ್ದೆಗಳನ್ನು ಮೇಲಿನ (1) ರಲ್ಲಿ ಆರ್ಥಿಕ ಇಲಾಖೆಯು ನೀಡಿರುವ ಅಭಿಪ್ರಾಯದಂತೆ ತಕ್ಷಣ 
ತುಂಬಲು ಸಚಿವಸಂಪುಟವು ಅನುಮೋದನೆ ನೀಡಿದೆ. ಈಗಾಗಲೇ ಸದರಿ ಹುದ್ದೆಗಳನ್ನು ತುಂಬಲು ಮೇಲಿನ (2) ರಲ್ಲಿ ಓದಲಾದ ಆದೇಶದಲ್ಲಿ 
ಅನುಮೋದನೆ ನೀಡಲಾಗಿದೆ. 

ಮುಂದುವರೆದು ವಿವಿಧ ಇಲಾಖೆಗಳಲ್ಲಿ ಖಾಲಿಯಿರುವ ಹುದ್ದೆಗಳನ್ನು ತುಂಬುವ ವಿಷಯದಲ್ಲಿ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಗಳು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಡೆಸಿ ನಂತರ ಸೂಕ್ತ ಶಿಫಾರಸ್ಸುಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 
ಮಂಡಿಸಿ, ಅವರಿಂದ ಅನುಮೋದನೆ ಪಡೆದು ನಂತರ ಉಳಿದ ಹುದ್ದೆಗಳನ್ನು ತುಂಬಲು ಕ್ರಮ ಜರುಗಿಸಬೇಕೆಂದು ಸಚಿವಸಂಪುಟವು ನಿರ್ಧರಿಸಿದೆ. 

ಅದರಂತೆ, ದಿನಾಂಕ 28 - 05 - 2012 ರಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸರ್ಕಾರದ ಪ್ರಧಾನ 

ರ್ಶಿಗಳು, ಸಿಆಸುಇ ( ಆಸು) ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವೆಚ್ಚ) ಇವರೊಂದಿಗೆ ನಡೆಸಿದ ಸಭೆಯಲ್ಲಿ 
ಒಟ್ಟಾರೆಯಾಗಿ ಚರ್ಚಿಸಿ ತೆಗೆದುಕೊಂಡಿರುವ ತೀರ್ಮಾನದ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 08 ಈಸಪ 2012 , ಬೆಂಗಳೂರು, ದಿನಾಂಕ : 05 - 06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ದಿನಾಂಕ 28 - 05 - 2012ರಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನದಂತೆ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ 
ಸೇವೆಗಳನ್ನು ಒದಗಿಸುತ್ತಿರುವ ಇಲಾಖೆಗಳಲ್ಲಿ ಕೆಳಕಂಡಂತೆ ಡಾಟಾ ಎಂಟ್ರಿ ಅಪರೇಟರುಗಳನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರದ ಮಂಜೂರಾತಿ 
ನೀಡಲಾಗಿದೆ. 

ಅ) ಸಾರಿಗೆ ಇಲಾಖೆಯ ಸಾರಿಗೆ ನಿಗಮಗಳು : ಬಸ್ ಪಾಸುಗಳಿಗೆ ಈಗ ಬೇಡಿಕೆಯಿರುವುದರಿಂದ ಸಾರಿಗೆ ನಿಗಮಗಳು ಮೂರು ತಿಂಗಳ 
ಅವಧಿಗೆ ಮಾತ್ರ ಸೀಮಿತಗೊಳಿಸಿ ಅತ್ಯಂತ ಅವಶ್ಯವಾಗಿ ಬೇಕಾದಂತಹ ಕನಿಷ್ಠ ಸಂಖ್ಯೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರುಗಳನ್ನು ನೇಮಿಸಿಕೊಳ್ಳಲು 
ಅನುಮೋದನೆ ನೀಡಲಾಗಿದೆ. 

ಆ) ಶಿಕ್ಷಣ ಇಲಾಖೆ 20 ಹುದ್ದೆಗಳು. 

ಇ ) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಕಲಚೇತನ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ: 30 ಹುದ್ದೆಗಳು 
( ಜಿಲ್ಲೆಗೆ ಒಂದರಂತೆ) 

ಮೇಲಿನ ಡಾಟಾ ಎಂಟ್ರಿ ಆಪರೇಟರುಗಳನ್ನು ಇಲಾಖೆಯಲ್ಲಿ ಮಂಜೂರಾಗಿರುವ ಹುದ್ದೆಗಳಲ್ಲಿ ಖಾಲಿ ಇರುವ ಬೆರಳಚ್ಚುಗಾರರು/ ದ್ವಿತೀಯ 
ದರ್ಜೆ ಸಹಾಯಕರು ಹುದ್ದೆಗಳೆದುರಾಗಿ ಸದರಿ ಹುದ್ದೆಗಳು ನಿಯಮಾನುಸಾರ ಭರ್ತಿಯಾಗುವವರೆಗೆ ಅಥವಾ ಆರು ತಿಂಗಳು ಅವಧಿಗೆ ಸಂಚಿತ 
ವೇತನದಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳತಕ್ಕದ್ದು. 

ಈ ಮೇಲಿನ ನೇಮಕಾತಿಗಳಿಗೆ ತಗಲುವ ವೆಚ್ಚವನ್ನು ಸಂಬಂಧಿತ ಇಲಾಖೆಗಳು ಆಯಾ ಇಲಾಖೆಗಳ ಕಚೇರಿ ವೆಚ್ಚಗಳ ಲೆಕ್ಕ 
ಶೀರ್ಷಿಕೆಯಡಿಯಲ್ಲಿ ಭರಿಸುವುದು. 
ಈ ಆದೇಶವನ್ನು ದಿನಾಂಕ 28 -05 -2012 ರಂದು ನಡೆದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಜಿ . ಶಶಿಕಲಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ ,( ) 
ಪಿ . ಆರ್‌. 1612 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

ಸಿಆಸುಇ ( ಆಸು-ಕಾರ್ಯಾಧ್ಯಯನ) 


೧೯೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಕಲಂ 9 ರನ್ವಯ ಟೆಂಡರ್ 

ಕರೆಯುವ ಪ್ರಾಧಿಕಾರ ಮತ್ತು ಟೆಂಡರ್‌ ಒಪ್ಪಿಗೆ ನೀಡುವ ಪ್ರಾಧಿಕಾರದ ನಿಯುಕ್ತಿ ಬಗ್ಗೆ . 
ಪ್ರಸ್ತಾವನೆ : 

ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಪರಿಣಾಮಕಾರಿ ಅನುಷ್ಠಾನಗೊಳಿಸುವುದಕ್ಕೆ ಸರ್ಕಾರದ ಆದೇಶ ಸಂಖ್ಯೆ 
ಸಿಆಸುಇ 20 ಇಕಾಅ 2012 ದಿನಾಂಕ 6 - 3 - 2012 ರ ಪ್ರಕಾರ “ ಸಕಾಲ ಮಿಷನ್ ” ಅನ್ನು ಸಿಆಸುಇ ( ಅಸು ) ಯ ಅಂಗವಾಗಿ ರಚಿಸಲಾಗಿದೆ. 

ಸಕಾಲ ಮಿಷನ್ ಅನ್ನು ಒಂದು ಅಭಿಯಾನ ಮೂಲಕ ಸಕಾಲ ಸೇವೆಗಳ ಖಾತರಿ ಅಧಿನಿಯಮವನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸುವುದಕ್ಕೆ ಎಲ್ಲಾ ಬೇಕಾಗಿರತಕ್ಕ ಕ್ರಮವನ್ನು ಸಮಯಬದ್ಧವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಕಲಂ 9 ರನ್ವಯ ಸಕಾಲ ಮಿಷನ್ ಎಲ್ಲಾ ಟೆಂಡರ್ ಗಳನ್ನು ಕರೆಯುವ ಸಲುವಾಗಿ 
“ ಟೆಂಡರ್ ಅಂಗೀಕಾರ ಪ್ರಾಧಿಕಾರ ” ಮತ್ತು “ಟೆಂಡರ್ ಕರೆಯುವ ಪ್ರಾಧಿಕಾರ” ನೇಮಕಾತಿ ಆದೇಶ ಹೊರಡಿಸಬೇಕಾಗಿರುತ್ತದೆ. ಅದರಂತೆ ಈ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 136 ಇಕಾಅ 2012 , ಬೆಂಗಳೂರು, ದಿನಾಂಕ : 25 -5 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 
(ಕರ್ನಾಟಕ 2000ರ 29ನೇ ಅಧಿನಿಯಮ) ರಲ್ಲಿನ ಕಲಂ 9 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ (ಆಡಳಿತ ಸುಧಾರಣೆ) ಯಿಂದ ಈ ಕೆಳಕಂಡ ಅಧಿಕಾರಿಗಳನ್ನು “ಸಕಾಲ ಮಂಡಳಿಯ ” ಎಲ್ಲಾ ಟೆಂಡರ್ ಮತ್ತು ಸಂಗ್ರಹಣೆಗಳಲ್ಲಿ ಸಲುವಾಗಿ 
ನೇಮಿಸಲಾಗಿದೆ. 
1) ಟೆಂಡರ್‌ ಅಂಗೀಕಾರ ಪ್ರಾಧಿಕಾರ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಿಆಸುಇ ( ಆಸು) ಮತ್ತು 

ಮಂಡಳಿ ನಿರ್ದೆಶಕರು ಸಕಾಲ ಮಂಡಳಿ 
2) ಟೆಂಡರ್ ಕರೆಯುವ ಪ್ರಾಧಿಕಾರ 

ಆಡಳಿತಾಧಿಕಾರಿ, ಸಕಾಲ ಮಂಡಳಿ , ಸಿಆಸುಇ ( ಆಡಳಿತ 

ಸುಧಾರಣೆ) 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 1996 ದಿನಾಂಕ: 10 - 07 - 1996ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ : ಗೀತಾ ಎಲ್ 
ಪಿ .ಆರ್‌. 1613 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸುಇ ( ಆಸು - ನಾಗರೀಕ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಯೋಜನಾ ಇಲಾಖೆಯ ಅಪರ ಜಂಟಿ ಕಾರ್ಯದರ್ಶಿಗಳ ಹುದ್ದೆಯನ್ನು ಪೂರಕ ಸಿಬ್ಬಂದಿ ಹುದ್ದೆಗಳೊಂದಿಗೆ 

ಮುಂದುವರಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 29 ಸಅಸೇ 2008 , ದಿನಾಂಕ : 27 - 02 - 2008. 

2 ) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 290 ಸಅಸೇ 2009 , ದಿನಾಂಕ: 10 - 06 - 2009 . 
3) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 181 ಸಆಸೇ 2010, ದಿನಾಂಕ: 01- 04 - 2010. 
4 ) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 188 ಸಆಸೇ 2011 , ದಿನಾಂಕ: 07 - 04 - 2011. 

5) ಯೋಜನಾ ಇಲಾಖೆಯ ಕಡತ ಸಂಖ್ಯೆ: ಪಿಡಿ 19 ಎಸ್ಪಿಬಿ 2012 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 27 -02 -2008 ರ ಸರ್ಕಾರಿ ಆದೇಶದಲ್ಲಿ ಯೋಜನಾ ಇಲಾಖೆಯಲ್ಲಿ ಅಪರ 
ಕಾರ್ಯದರ್ಶಿ ಹುದ್ದೆಯನ್ನು ಪೂರಕ ಹುದ್ದೆಗಳೊಂದಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ಮೇಲೆ ಓದಲಾದ (2) ರಿಂದ (4)ರ ವರೆಗಿನ ಸರ್ಕಾರಿ 
ಆದೇಶಗಳಲ್ಲಿ ಸದರಿ ಹುದ್ದೆಗಳನ್ನು ಕಾಲಕಾಲಕ್ಕೆ ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಕಡತದಲ್ಲಿ ಯೋಜನಾ ಇಲಾಖೆಯು 
ಡಾ: ನಂಜುಡಪ್ಪ ವರದಿಯ ಶಿಫಾರಸ್ಸುಗಳ ಅನುಷ್ಠಾನಕ್ಕಾಗಿ ವಿಶೇಷ ಅಭಿವೃದ್ಧಿ ಯೋಜನೆಯು ಮುಂದಿನ ನಾಲ್ಕು ವರ್ಷಗಳ ಅವಧಿಯವರೆಗೆ 
ಮುಂದುವರೆಸುವ ಅನಿವಾರ್ಯತೆ ಇರುವ ಹಿನ್ನೆಲೆಯಲ್ಲಿ ವಿಶೇಷ ಕೋಶವನ್ನು ಪೂರಕ ಸಿಬ್ಬಂದಿಯೊಂದಿಗೆ ಮತ್ತೆ ದಿನಾಂಕ: 01 - 04 - 2012 ರಿಂದ 
ಒಂದು ವರ್ಷದ ಅವಧಿಗೆ ಮುಂದುವರಿಸುವಂತೆ ಕೋರಲಾಗಿದೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರ ಈ ಮುಂದಿನಂತೆ ಆದೇಶಿಸುತ್ತದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨ , ೨೦೧೨ 


೧೯೪೧ 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 289 ಸಅಸೇ 2012 . ಬೆಂಗಳೂರು, ದಿನಾಂಕ: 4ನೇ ಜೂನ್ 2012 
ಯೋಜನಾ ಇಲಾಖೆಯಲ್ಲಿಯ ಜಂಟಿ ಕಾರ್ಯದರ್ಶಿ / ಅಪರ ಕಾರ್ಯದರ್ಶಿಗಳ ಹುದ್ದೆಯನ್ನು ದಿನಾಂಕ: 01 - 04 - 2012 ರಿಂದ ಜಾರಿಗೆ 
ಬರುವಂತೆ ಹಾಗೂ ಒಂದು ವರ್ಷದ ಅವಧಿಗೆ ಕೆಳಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳೊಡನೆ ತಾತ್ಕಾಲಿಕವಾಗಿ ಮುಂದುವರಿಸಿ ಆದೇಶಿಸಿದೆ. 
ಕ್ರಮ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸಂಖೆ, 
ಶೀಘ್ರಲಿಪಿಗಾರ 

1 ಹುದ್ದೆ 
ಕಿರಿಯ ಸಹಾಯಕ 

1 ಹುದ್ದೆ 
ದಲಾಯತ್/ಜಮೇದಾರ್ 

1 ಹುದ್ದೆ ಹೊರ ಗುತ್ತಿಗೆಯಿಂದ 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 1996 , ದಿನಾಂಕ: 10 - 07 -1996 ರಲ್ಲಿ ಪ್ರತ್ಯಾಯೋಜಿಸಿರುವ 
ಅಧಿಕಾರದ ಅನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ಲಕ್ಷ್ಮೀನಾರಾಯಣ ರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ . 
ಪಿ . ಆರ್ , 1614 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

- (ಸೇವೆಗಳು -3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕೃಷ್ಣಾ ಭಾಗ್ಯ ಜಲ ನಿಗಮ ವಿಶೇಷ 

ಕೋಶವನ್ನು ಹಾಗೂ ಪೂರಕ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ : 

1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 14 ಸಸಿವಿ 1994 , ದಿನಾಂಕ : 07 - 07 -1994, 
2) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 34 ಸಸಿವಿ 1999 , ದಿನಾಂಕ: 22 - 10 - 1999. 
3) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 09 ಸಸಿವಿ 2007, ದಿನಾಂಕ : 02 - 03 - 2007. 
4) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 233 ಸ. ಆ. ಸೇ 2009 , ದಿನಾಂಕ: 15 - 05 - 2009. 
5) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 197 ಸ. ಆ.ಸೇ 2009, ದಿನಾಂಕ: 22 - 04 - 2010 . 
6) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 204 ಸ. ಆ . ಸೇ 2011 , ದಿನಾಂಕ: 15 - 04 - 2011. 

7) ಜಲ ಸಂಪನ್ಮೂಲ ಇಲಾಖೆಯ ಕಡತ ಸಂಖ್ಯೆ ಜಸಂಇ 107 ಕೆಬಿಎನ್ 2012. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ಮತ್ತು (2) ರ ಸರ್ಕಾರದ ಆದೇಶಗಳಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ 
ಪ್ರಾರಂಭಿಕ ಕಾರ್ಯಗಳನ್ನು ನಿರ್ವಹಿಸಲು ಈ ಕೆಳಕಂಡ ಹುದ್ದೆಗಳನ್ನು ಒಳಗೊಂಡಂತೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವಿಶೇಷ ಕೋಶವನ್ನು 
ಸೃಜಿಸಲಾಗಿದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಿಂದ (6) ರ ವರೆಗಿನ ಸರ್ಕಾರಿ ಆದೇಶಗಳಲ್ಲಿ ಸದರಿ ಹುದ್ದೆಗಳನ್ನು ಕಾಲಕಾಲಕ್ಕೆ 
ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 7) ರಲ್ಲಿ ಓದಲಾದ ಕಡತದಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ವಿಶೇಷ ಕೋಶದಲ್ಲಿ ಇತ್ತೀಚೆಗೆ ದಿನಾಂಕ: 
24 -01- 2012ರ ಸರ್ಕಾರಿ ಆದೇಶದಲ್ಲಿ ಒಟ್ಟಾರೆ 5.30 ಲಕ್ಷ ಹೆಕ್ಟೇರ್ ಜಮೀನಿಗೆ ನೀರಾವರಿ ಕಲ್ಪಿಸಬಹುದಾದ ರೂ . 17.207.00 ಕೋಟಿಗಳ ಅಂದಾಜಿನ 
ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ -3 ಕಾಮಗಾರಿಯ ರಾಜ್ಯದ ಅತಿ ಮಹತ್ವದ ನೀರಾವರಿ ಯೋಜನೆಯ ವಿಷಯವನ್ನು ಸಹ ಈ ಶಾಖೆಯಲ್ಲಿ 
ನಿರ್ವಹಿಸುತ್ತಿರುವುದರಿಂದ, ಜಲ ಸಂಪನ್ಮೂಲ ಇಲಾಖೆಯ ವಿಶೇಷ ಕೋಶ ಹಾಗೂ ಪೂರಕ ಹುದ್ದೆಗಳ ಅಗತ್ಯವಿರುವುದರಿಂದ ವಿಶೇಷಕೋಶ ಹಾಗೂ 
ಪೂರಕ ಹುದ್ದೆಗಳನ್ನು ದಿನಾಂಕ: 01 - 04 - 2012 ರಿಂದ 31 - 03 - 2013 ರವರೆಗೆ ಮುಂದುವರೆಸುವಂತೆ ಕೋರಲಾಗಿದೆ. 
ಹುದ್ದೆಯ ಪದನಾದ 

ಹುದ್ದೆಗಳ ಸಂಖ್ಯೆ 


ಕ್ರಮ 


ಸಂಖ್ಯೆ 


ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿ 
( ವಿಶೇಷ ಕರ್ತವ್ಯಾಧಿಕಾರಿ ( ಅಧೀನ ಕಾರ್ಯದರ್ಶಿ ಕೇಡರ್ ) 
ಶಾಖಾಧಿಕಾರಿ 


ಹಿರಿಯ ಸಹಾಯಕ 


ಸಹಾಯಕ 


ಶೀಘ್ರಲಿಪಿಗಾರರು 


೧೯೪೨ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೧ 


ಬೆರಳಚ್ಚುಗಾರರು 


ದಲಾಯತ್ 


ವಿಶೇಷಾಧಿಕಾರಿ ಹಾಗು ಪದನಿಮಿತ್ತ ಉಪ ಕಾರ್ಯದರ್ಶಿ ಆಪ್ತ ಶಾಖೆ ಸಿಬ್ಬಂದಿ. 


ಕ್ರಮ 


ದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 


ಸಂಖ್ಯೆ 


1 


ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


3 


ಗ್ರೂಪ್- ಡಿ 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 291 ಸಆಸೇ 2012. ಬೆಂಗಳೂರು, ದಿನಾಂಕ: 4ನೇ ಜೂನ್ 2012 


ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕೃಷ್ಣ ಭಾಗ್ಯ ಜಲ ನಿಗಮದ ವಿಶೇಷ ಕೋಶವನ್ನು ಹಾಗೂ ಈ 


ಕೆಳಕಂಡ ಹುದ್ದೆಗಳನ್ನು ದಿನಾಂಕ: 01 - 04 - 2012 ರಿಂದ 31 - 03 - 2013 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಿ ಆದೇಶಿಸಿದೆ. 
ಕ್ರಮ ಸಂಖ್ಯೆ | ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 


ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿ 


ವಿಶೇಷ ಕರ್ತವ್ಯಾಧಿಕಾರಿ ( ಅಧೀನ ಕಾರ್ಯದರ್ಶಿ ಕೇಡರ್‌) 


ಶಾಖಾಧಿಕಾರಿ 


ಹಿರಿಯ ಸಹಾಯಕ 


ಸಹಾಯಕ 


ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 


ದಲಾಯತ್ 


ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಉಪ ಕಾರ್ಯದರ್ಶಿ ಆಪ್ತ ಶಾಖೆ ಸಿಬ್ಬಂದಿ. 


ಕ್ರಮ 


ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 


ಸಂಖ್ಯೆ 


| ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


ಗೂಪ್- ಡಿ 


ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 96 , ದಿನಾಂಕ: 10 - 07 -1996 ರಲ್ಲಿ ಪ್ರತ್ಯಾಯೋಜಿಸಿರುವ 


ಅಧಿಕಾರದನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ಲಕ್ಷ್ಮೀನಾರಾಯಣ ರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವೆಗಳು - 3). 


ಪಿ . ಆರ್‌. 1615 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨ , ೨೦೧೨ 


೧೯೪೩ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಸಚಿವಾಲಯ 
ವಿಷಯ : 2011- 12ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ಮಂಡ್ಯ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡಿದ್ದ 

ರಾಜ್ಯದ ಪಾಲಿನ ಒಂದನೇ ಅನುದಾನ ರೂ . 12 ,68,000 ಗಳನ್ನು 2012 - 13ನೇ ಸಾಲಿನಲ್ಲಿ ಭರಿಸಿ ಬಿಡುಗಡೆ 

ಮಾಡುವ ಕುರಿತು. 
ಓದಲಾಗಿದೆ : 1) ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಆರ್ - 18014 /01/: 2011 -12 ಡಿಆರ್‌ಡಿಎ (ಎಸ್‌ಎಲ್‌ನಂ. 10 ) ದಿನಾಂಕ: 15 - 04 - 2011. 

2) ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 6 ಎಸ್‌ಜೆವೈ ( ಡಿಆರ್‌ಡಿಎ ) 2010, ಬೆಂಗಳೂರು, ದಿನಾಂಕ: 03 -05 -2011. 
3) ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 2 ಎಸ್‌ಜೆವೈ ( ಡಿಆರ್‌ಡಿಎ) 2011, ಬೆಂಗಳೂರು, ದಿನಾಂಕ: 20 - 08 - 2011. 
4) ಜಿಲ್ಲಾ ಪಂಚಾಯತ್ ಮಂಡ್ಯ ಇವರ ಪತ್ರ ಸಂಖ್ಯೆ: ಜಿಪಂಮ : ಮುಲೆಆ:ಲೆಸ:7: ಡಿಆರ್‌ಡಿಎ:12 - 13 ದಿನಾಂಕ : 

16 - 05 - 2012 ಮತ್ತು 30 - 05 - 2012. 
ಪ್ರಸ್ತಾವನೆ : 

ಡಿಆರ್‌ಡಿಎ ಆಡಳಿತ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 75: 25ರ 
ಅನುಪಾತದಲ್ಲಿ ಭರಿಸುತ್ತದೆ.2011-12 ನೇ ಸಾಲಿಗೆ ಕೇಂದ್ರ ಸರ್ಕಾರ ರಾಜ್ಯದ ಚಿಕ್ಕಮಗಳೂರು ಮತ್ತು ಯಾದಗಿರಿ ಜಿಲ್ಲಾ ಪಂಚಾಯತ್ ಹೊರತುಪಡಿಸಿ 
ಉಳಿದ 28 ಜಿಲ್ಲಾ ಪಂಚಾಯತಿಗಳಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ಓದಲಾಗಿರುವ (1) ಪತ್ರದಲ್ಲಿ ರೂ . 9,67,84,000 ಬಿಡುಗಡೆ ಮಾಡಿವೆ. 
ಇದಕ್ಕನುಗುಣವಾಗಿ ರಾಜ್ಯ ಸರ್ಕಾರವು ತನ್ನ ಪಾಲಿನ ಅನುದಾನ ರೂ . 3,22,52,000 ಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ 2010 -11ನೇ 
ಸಾಲಿನ ವಷ್ಯಾಂತ್ಯದಲ್ಲಿ ಕೇಂದ್ರ ಸರ್ಕಾರವು ಚಿಕ್ಕಮಗಳೂರು ಮತ್ತು ಯಾದಗಿರಿ ಜಿಲ್ಲಾ ಪಂಚಾಯತಿಗಳನ್ನು ಹೊರತುಪಡಿಸಿ ಉಳಿದ 28 ಜಿಲ್ಲಾ 
ಪಂಚಾಯತಿಗಳಿಗೆ ಯೋಜನೆಯಡಿ ಹೆಚ್ಚುವರಿಯಾಗಿ ರೂ . 5,77,69,000 ಗಳನ್ನು ಬಿಡುಗಡೆ ಮಾಡಿತ್ತು. ಇದಕ್ಕನುಗುಣವಾಗಿ ರಾಜ್ಯ ಸರ್ಕಾರವು, 
ರಾಜ್ಯದ ಪಾಲಿನ ಅನುದಾನ ರೂ . 1,98,25,000 ನ್ನು 2011-12 ನೇ ಸಾಲಿನ ರಾಜ್ಯದ ಆಯವ್ಯಯದಲ್ಲಿ ಒದಗಿಸಿದ ಅನುದಾನದಿಂದ ಭರಿಸಿ ಬಿಡುಗಡೆ 
ಮಾಡಿದೆ. ಈ ಕಾರಣದಿಂದ ಸದರಿ ವರ್ಷದಲ್ಲಿ ಒಂದನೇ ಕಂತಿನ ರಾಜ್ಯದ ಪಾಲಿನ ಅನುದಾನ ಬಿಡುಗಡೆ ಮಾಡಲು ಚಿಕ್ಕಬಳ್ಳಾಪುರ , ಹಾಸನ ಮತ್ತು 
ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿಗಳಿಗೆ ಅನುದಾನ ಕಡಿಮೆಯಿದ್ದು, ಅನುದಾನದ ಲಭ್ಯತೆಗೆ ಸೀಮಿತಗೊಳಿಸಿ ಹಾಗೂ ಉಳಿದ ಜಿಲ್ಲಾ ಪಂಚಾಯತಿಗಳಿಗೆ 
ಪೂರ್ಣವಾಗಿ ಒಂದನೇ ಕಂತಿನ ರಾಜ್ಯದ ಪಾಲಿನ ಅನುದಾನ ರೂ . 3,11,82,000 ಬಿಡುಗಡೆ ಮಾಡಲಾಗಿತ್ತು. ಈ ಪೈಕಿ ಮಂಡ್ಯ ಜಿಲ್ಲಾ ಪಂಚಾಯತಿ 
ರೂ . 12 ,68,000 ಬಿಡುಗಡೆ ಮಾಡಲಾಗಿತ್ತು. ಆದರೆ, ಓದಲಾಗಿದೆ 4 ರ ಪತ್ರದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತಿಯು ಸದರಿ ಅನುದಾನವನ್ನು 
ಖಜಾನೆಯಿಂದ ಸೆಳೆದಿರುವುದಿಲ್ಲವೆಂದು ತಿಳಿಸುತ್ತಾ, ಮಂಡ್ಯ ಜಿಲ್ಲೆಯ ಖಜಾನಾಧಿಕಾರಿಗಳ ದೃಢೀಕರಣ ಪತ್ರವನ್ನು ನೀಡಿರುತ್ತಾರೆ. ಆದುದರಿಂದ, ರೂ , 
12 ,68,000 ಅನುದಾನವನ್ನು 2012- 13 ನೇ ಸಾಲಿಗೆ ರಾಜ್ಯದ ಆಯವ್ಯಯದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತಿಗೆ ನೀಡಿರುವ ಅನುದಾನದಿಂದ ಭರಿಸಿ 
ಬಿಡುಗಡೆ ಮಾಡಬೇಕಾಗಿರುತ್ತದೆ ಆದುದರಿಂದ ಆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 2 ಎಸ್‌ಜೆವೈ ( ಡಿಆರ್‌ಡಿಎ) 2011 . ಬೆಂಗಳೂರು, ದಿನಾಂಕ: 7ನೇ ಜೂನ್ 2012 

ರಾಜ್ಯ ಸರ್ಕಾರವು, ಡಿಆರ್‌ಡಿಎ ಆಡಳಿತ ಯೋಜನೆಯಡಿ 2011-12 ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡಿದ್ದ , 
ರೂ . 12,68,000 ( ರೂ . ಹನ್ನೆರಡು ಲಕ್ಷದ ಆರವತ್ತೆಂಟು ಸಾವಿರ ಮಾತ್ರ) ಅನುದಾನವನ್ನು 2012 -13 ನೇ ಸಾಲಿನ ರಾಜ್ಯದ ಆಯವ್ಯಯದಿಂದ ಭರಿಸಿ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

( ರೂ . ಗಳಲ್ಲಿ) 
ಜಿ . ಪಂ . ಡಿ . ಡಿ . ಓ ಕೋಡ್ 2011- 12ನೇ ಇದಕ್ಕನುಗುಣವ 2011 -12ನೇ ಸಾಲಿನ ಒಂದನೇ 
ಪಂಚಾಯತಿಯ ಕೋಡ್ 

ಸಾಲಿನಲ್ಲಿ ಾಗಿ ರಾಜ್ಯ ಕಂತಿನ ಅನುದಾನವನ್ನು 2012 
ಹೆಸರು 

ಡಿಆರ್‌ಡಿಎ ಸರ್ಕಾರವು 13ನೇ ಸಾಲಿನ ರಾಜ್ಯದ 
( ಆಡಳಿತ) 2011 - 12ನೇ ಆಯವ್ಯಯದಲ್ಲಿ ಜಿಲ್ಲೆಗೆ ನಿಗದಿ 
ಅಡಿ ಕೇಂದ್ರ ಸಾಲಿನಲ್ಲಿ ಪಡಿಸಿದ ಅನುದಾನದಲ್ಲಿ ಭರಿಸಿ 
ಸರ್ಕಾರ ಬಿಡುಗಡೆ ಬಿಡುಗಡೆ ಮಾಡುತ್ತಿರುವುದು 
ಬಿಡುಗಡೆ ಮಾಡಿದ್ದ 
ಒಂದನೇ ಅನುದಾನ 
ಕಂತಿನ 

ಅನುದಾನ 
ಮಂಡ್ಯ 

412 

1100ZZ0001 38. 05 . 000 | 12 . 68 ,000 . 12 .68, 000 


ಜಿಲ್ಲಾ 


ಸಂ , 


೧೯೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೧ 


ಷರತ್ತುಗಳು: 

ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾ 
ಪಂಚಾಯತ್ ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸಲು ಅವಕಾಶವಿದೆ. ಕೇಂದ್ರ ಹಾಗೂ ರಾಜ್ಯದ ಪಾಲಿನ 
ಅನುದಾನವು ಸೇರಿ ವೆಚ್ಚವನ್ನು ಭರಿಸಬೇಕಾಗಿರುವುದರಿಂದ ರಾಜ್ಯದ ಪಾಲಿನ ಅನುದಾನವನ್ನು ವೇತನ ಮತ್ತು ವೇತನೇತರವೆಂದು ವಿಂಗಡಿಸದೆ ಒಟ್ಟಾರೆ 
ರಾಜ್ಯದ ಪಾಲಿನ ಅನುದಾನವನ್ನು ಖಜಾನೆಯಿಂದ ಡ್ರಾ ಮಾಡಲು ಖಜಾನಾಧಿಕಾರಿಗಳು ಅನುಮತಿ ನೀಡತಕ್ಕದ್ದು . 

ಯೋಜನೆಯ ವೆಚ್ಚವನ್ನು ಲೆಕ್ಕಶೀರ್ಷಿಕೆ: “2515 ಇತರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು 00 -196 - ಜಿಲ್ಲಾ ಪಂಚಾಯತ್‌ಗಳಿಗೆ 
ಸಹಾಯ -6 - ಜಿಲ್ಲಾ ಪಂಚಾಯತ್- 06- ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ - (ಕೇಂದ್ರ ಪುರಸ್ಕೃತ ಯೋಜನೆ) 2011 - 2012 ಲಿಂಕ್ ಕೋಡ್ 2515- 00 
196 -6 - 06 ” ( ಹೊಸ ಜಿಲ್ಲಾ ಪಂಚಾಯತ್ ಕೋಡ್ 2515 - 00 - 101- 0 - 01) ರಡಿ ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಎಫ್ಡಿ 1 ಜಡ್ ಪಿಎ 
2007 ( ಪಿ2 ) ದಿನಾಂಕ 26 - 04 - 2007 ರನ್ವಯ ಜಿಲ್ಲಾ ಪಂಚಾಯತ್ ನಿಧಿ -1ಕ್ಕೆ ಜಮೆ ಮಾಡಿಕೊಂಡು ಆರ್ಥಿಕ ಇಲಾಖೆ ( ವೆಚ್ಚ - 6) ಯ ಸಂಖ್ಯೆ ಆಇ 
172 ವೆಚ್ಚ -6 /2011 ದಿನಾಂಕ 30 - 03- 2011ರ ಸಹಮತಿಯಂತೆ ಪೇಯಿಸ್ ರಸೀದಿಯ ಮೂಲಕ ಜಿಲ್ಲಾ ಪಂಚಾಯತ್ ನಿಧಿಯಿಂದ ಅನುದಾನವನ್ನು 

ರೆದುಕೊಂಡು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ತೆರೆದಿರುವ ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಂಡು ವೆಚ್ಚವನ್ನು ಭರಿಸತಕ್ಕದ್ದು. 

ಮಂಡ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳು ಖಜಾನೆಯಿಂದ ಅನುದಾನವನ್ನು ಸೆಳೆಯಲು ಕಾನೂನು ರೀತ್ಯ ಅಧಿಕಾರ 
ನೀಡಲಾಗಿದೆ. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆ ಮಾಡುವುದು . 

ಮಂಡ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳು , ಆಯಾ ತಿಂಗಳ ಪ್ರಗತಿ ವರದಿ ಹಾಗೂ ಹುದ್ದೆವಾರು ವಿವರಗಳನ್ನು ಮುಂದಿನ 
ತಿಂಗಳ 5 ನೇ ತಾರೀಖಿನೊಳಗೆ ನಿರ್ದೆಶಕರು ( ಸ್ವಉಕಾ) ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , ಗ್ರಾಮೀಣಾಧಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ , ಬಹುಮಹಡಿ ಕಟ್ಟಡ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಮಂಡ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪ್ರಮಾಣ ಪತ್ರ ಹಾಗೂ ಲೆಕ್ಕ ಪರಿಶೋಧನಾ ವರದಿಗಳನ್ನು , 
ನಿರ್ದೆಶಕರು ( ಸ್ವಉಕಾ) ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 
ಬಹುಮಹಡಿ ಕಟ್ಟಡ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

2012 -13ನೇ ಸಾಲಿಗೆ ಒಂದನೇ ಕಂತಿನ ಅನುದಾನ ಕೋರಿಕೆ ಪ್ರಸ್ತಾವನೆ ಸಲ್ಲಿಸುವಾಗ ಸದರಿ ಮೊತ್ತವನ್ನು ಸಹ ಸೇರಿಸಿಕೊಂಡು ಪ್ರಸ್ತಾವನೆ 
ಸಲ್ಲಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ ಇವರ 
ಸಹಮತಿ ಸಂಖ್ಯೆ: ಗ್ರಾಅಪ 4 ಪಿಬಿಎಸ್ 2012 -13 ದಿನಾಂಕ: 23 - 05 - 2012 ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ದೀಪ 

ನಿರ್ದೆಶಕರು ( ಸ್ವಉಕಾ) 
ಪಿ .ಆರ್‌. 1616 

ಹಾಗೂ ಪ.ನಿ . ಸರ್ಕಾರದ ಉಪ ಕಾರ್ಯದರ್ಶಿ , 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 
ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ವಿಷಯ : ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಮಂಗಳೂರಿನ 

ಉಪನಿರ್ದೆಶಕರ ಹುದ್ದೆಯನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಗುಲ್ಬರ್ಗಾಕ್ಕೆ ಸ್ಥಳಾಂತರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 79 ಕೆಎಂಯು 2006 ದಿನಾಂಕ: 28 -12 -2006. 

2. ಪತ್ರ ಸಂಖ್ಯೆ ಅಪ್ರಾಸಂಪ ಇಎಸ್ಟಿ,1/18 /2012 - 13 , ದಿನಾಂಕ: 07 - 05 -2012. 
ಪ್ರಸ್ತಾವನೆ : 

ಮೈಸೂರಿನಲ್ಲಿರುವ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯದ ಉಪನಿರ್ದೇಶಕರ ಕಛೇರಿಯ ಉಪನಿರ್ದೇಶಕರ ಹುದ್ದೆಯನ್ನು 
ಆಡಳಿತದ ಹಿತದೃಷ್ಟಿಯಿಂದ ಶ್ರೀಮಂತಿಬಾಯಿ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ , ಬಿಜೈ , ಮಂಗಳೂರು ಇಲ್ಲಿಗೆ ಸ್ಥಳಾಂತರಿಸಿ, ಸದರಿ ಸ್ಥಳಾಂತರಿಸಿದ 
ಉಪನಿರ್ದೆಶಕರ ಹುದ್ದೆಗೆ ಶ್ರೀ ಹೆಚ್. ಟಿ. ತಳವಾರ್ ಉಪನಿರ್ದೇಶಕರು ಇವರನ್ನು ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ವರ್ಗಾಯಿಸಲಾಗಿತ್ತು. 

ಗುಲ್ಬರ್ಗಾ ಹಾಗೂ ಬೀದರ್ ಗಳನ್ನು ಪಾರಂಪರಿಕ ನಗರಗಳೆಂದು ಈ ಹಿಂದೆಯೇ ಘೋಷಿಸಲಾಗಿದೆ. ಪುರಾತತ್ವ ಸಂಶೋಧನೆಗೆ 
ಸಂಬಂಧಿಸಿದಂತೆ ಮೈಸೂರು ಹಳೆಯ ಸಂಸ್ಥಾನವು ಆಗ್ರ ಸ್ಥಾನದಲ್ಲಿದ್ದು, ಸಂಶೋಧನೆಗಳು ಅವಿರತವಾಗಿ ನಡೆದುಕೊಂಡು ಬಂದಿರುತ್ತವೆ. ಗುಲ್ಬರ್ಗಾ 
ಹಾಗೂ ಬೆಳಗಾಂ ವಿಭಾಗಗಳು ಪುರಾತನ ಸ್ಮಾರಕಗಳ ಆಗರವಾಗಿದ್ದು, ಸಂರಕ್ಷಿತ ಸ್ಮಾರಕಗಳು ಹೆಚ್ಚಿನ ಸಂಖ್ಯೆಗಳಲ್ಲಿರುವುದರಿಂದ ಉತ್ತರ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೧೨, ೨೦೧೨ 


೧೯೪೫ 


ಕರ್ನಾಟಕದಲ್ಲಿರುವ ಜಿಲ್ಲೆಗಳಲ್ಲಿ ಶಾಸನಗಳ ಸರ್ವೇಕ್ಷಣೆ ಕೈಗೊಳ್ಳುವುದು, ಶಾಸನಗಳನ್ನು ಸಂಗ್ರಹಿಸಿ ಪ್ರತಿ ಜಿಲ್ಲೆಯ ಶಾಸನ ಸಂಪುಟಗಳನ್ನು 
ಸಿದ್ದಪಡಿಸುವುದು, ಪುರಾತತ್ವ ಅನ್ವೇಷಣೆ , ಸಂಗ್ರಹಾಲಯಗಳ ಅಭಿವೃದ್ಧಿ ಮತ್ತು ವಿಸ್ತರಣೆ, ಹೊಸ ಸಂಗ್ರಹಾಲಯಗಳ ಸ್ಥಾಪನೆಗೆ ಆವಿಷ್ಕಾರ ಸಹಾಯಕ 
ನಿರ್ದೆಶಕರು, ಸಹಾಯಕ ಕ್ಯೂರೇಟರ್, ಕ್ಯೂರೇಟರ್ ಮುಂತಾದ ಸಿಬ್ಬಂದಿ ವರ್ಗದವರಿಗೆ ಮಾರ್ಗದರ್ಶನ, ಜಿಲ್ಲಾ ಆಡಳಿತದೊಡನೆ ಸಂಪರ್ಕ ಸಾಧಿಸಿ 
ರಾಜ್ಯ ಸಂರಕ್ಷಿತ ಸ್ಮಾರಕಗಳ ಸುತ್ತಮುತ್ತಲಿನ ಒತ್ತುವರಿ ಮತ್ತು ಅತಿಕ್ರಮಣವನ್ನು ತೆರಗಟ್ಟುವಿಕೆ ಸ್ಮಾರಕಗಳ ಬಗ್ಗೆ ಮಾಹಿತಿ ಕಲೆಹಾಕುವಿಕೆ, ಇವುಗಳೆಲ್ಲವನ್ನು 
ಕ್ರಮಬದ್ಧವಾಗಿ ನಿರ್ವಹಿಸಲು ಹಾಗೂ ಉತ್ತರ ಕರ್ನಾಟಕದಲ್ಲಿ ಸಾಂಸ್ಕೃತಿಕವಾಗಿ ಮುಂಚೂಣಿಯಲ್ಲಿರುವ ಹೈದ್ರಾಬಾದ್ ಕರ್ನಾಟಕಕ್ಕೆ ಆದ್ಯತೆ ನೀಡುವ 
ಹಿನ್ನೆಲೆಯಲ್ಲಿ ಉಪನಿರ್ದೇಶಕರ ಹುದ್ದೆ ಅವಶ್ಯಕತೆ ಇರುತ್ತದೆ. ಅಲ್ಲದೇ ಶ್ರೀ ಹೆಚ್.ಟಿ. ತಳವಾರ್ ರವರು ಈಗಾಗಲೇ ಸನ್ನತಿಯಲ್ಲಿ ಉತ್ಪನ್ನವನ್ನು 
ಕೈಗೊಂಡಿದ್ದು, ಸಂಶೋಧನಾ ದೃಷ್ಟಿಯಿಂದ ಈ ಉತ್ಸವವನ್ನು ಮುಂದುವರೆಸುವುದು ಸೂಕ್ತವಾಗಿರುತ್ತದೆ. ಆದ್ದರಿಂದ ಶ್ರೀ ಹೆಚ್ .ಟಿ. ತಳವಾರ್, 
ಉಪನಿರ್ದೆಶಕರು, ಶ್ರೀಮಂತಿಬಾಯಿ ಸ್ಮಾರಕ ವಸ್ತು ಸಂಗ್ರಹಾಲಯ , ಬಿಜೈ , ಮಂಗಳೂರು ಇವರನ್ನು ಗುಲ್ಬರ್ಗಾ ವಿಭಾಗದ ಉಪನಿರ್ದೆಶಕರನ್ನಾಗಿ 
ಹುದ್ದೆಯ ಸಮೇತ ಸ್ಥಳಾಂತರಿಸುವಂತೆ ಹಾಗೂ ಪ್ರಸ್ತುತ ಬಟವಾಡೆ ಅಧಿಕಾರಿಯಾ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ನಿರ್ದೆಶಕರು, ಸರ್ಕಾರಿ 
ವಸ್ತು ಸಂಗ್ರಹಾಲಯ ಇವರ ಬದಲಾಗಿ ಉಪನಿರ್ದೇಶಕರನ್ನೇ ವೇತನ ಬಟವಾಡೆ ಅಧಿಕಾರಿಯನ್ನಾಗಿ ನೇಮಿಸುವ ಬಗ್ಗೆ ಸರ್ಕಾರದ ಆದೇಶ 
ಹೊರಡಿಸುವಂತೆ ಮೇಲೆ (2 ) ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆರವರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 114 ಕೆಎಂಯು 2012 , ಬೆಂಗಳೂರು, ದಿನಾಂಕ : 06 - 06 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀಮಂತಿಬಾಯಿ ಸ್ಮಾರಕ ವಸ್ತು ಸಂಗ್ರಹಾಲಯ , ಮಂಗಳೂರಿನಲ್ಲಿರುವ 
ಉಪನಿರ್ದೆಶಕರ ಹುದ್ದೆಯನ್ನು ಆಡಳಿತದ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ವಸ್ತು ಸಂಗ್ರಹಾಲಯ ಗುಲ್ಬರ್ಗಾ ವಿಭಾಗ 
ಇಲ್ಲಿಗೆ ಸ್ಥಳಾಂತರಿಸಿದೆ. 

ಈ ಆದೇಶವನ್ನು ದಿನಾಂಕ : 10 - 07 - 96ರ ಸರ್ಕಾರಿ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 96 ರಲ್ಲಿ ಇಲಾಖಾ ಕಾರ್ಯದರ್ಶಿ ಅವರಿಗೆ 
ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಗೀತಾಕುಮಾರಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 1654 

ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 

( ಆಡಳಿತ ಕನ್ನಡ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಸಾಮಾಜಿಕ, ಆರ್ಥಿಕ ಮತ್ತು ಜಾತಿಗಣತಿ - 2011 ( ಎಸ್‌ಇಸಿಸಿ - 2011 ) ಸಂಬಂಧ ಕರಡು ಗಣತಿ ಪಟ್ಟಿ ಹಾಗೂ 

ಅಂತಿಮ ಗಣತಿ ಪಟ್ಟಿ ಮುದ್ರಿಸಲು ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1) ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಂತ್ರಾಲಯ ( MORD ) ಹೊಸ ದೆಹಲಿ, ಇವರ ಅರೆ ಸರ್ಕಾರಿ 

- ಪತ್ರ ಸಂಖ್ಯೆ: ಕ್ಯೂ 1461616/2011 ಎ ( ಆರ್‌ಡಿ ) ದಿನಾಂಕ 30 - 05 - 2011. 
2) ಸರ್ಕಾರದ ಸುತ್ತೋಲೆ ಸಂಖ್ಯೆ : ಗ್ರಾಅಪ 29 ಎಸ್‌ಜೆವೈ 2011 ( 1) ದಿನಾಂಕ : 28 -09 -2011. 
3) ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಪತ್ರ ಸಂಖ್ಯೆ : DPAR 583 Elections 2012 , ದಿನಾಂಕ : 05 - 05 -2012 . 

4 ) ಹಣಕಾಸು ಇಲಾಖೆ ಅಧಿಸೂಚನೆ ಸಂಖ್ಯೆ . ಆ ಇ 485 ವೆಚ್ಚ 12 /02 , ದಿನಾಂಕ : 02 - 06 - 2012 . 
ಪ್ರಸ್ತಾವನೆ : 

ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಂತ್ರಾಲಯ ಹಾಗೂ ಕೇಂದ್ರ ವಸತಿ ಮತ್ತು ನಗರ ಬಡತನ ನಿರ್ಮೂಲನ 
ಮಂತ್ರಾಲಯಗಳ ನಿರ್ದೆಶನಗಳಂತೆ ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿಯನ್ನು (ಎಸ್‌ಇಸಿಸಿ - 2011) ನವೆಂಬರ್ ಮತ್ತು ಡಿಸೆಂಬರ್ 
2011ರ ಮಾಹೆಗಳಲ್ಲಿ ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿತ್ತು ಅದರಂತೆ, ಪ್ರಥಮ ಹಂತದಲ್ಲಿ ಬೆಂಗಳೂರು ಮತ್ತು ಬೆಳಗಾಂ ವಿಭಾಗ 16 ಜಿಲ್ಲೆಗಳಲ್ಲಿ 
ಹಾಗೂ ದ್ವಿತೀಯ ಹಂತದಲ್ಲಿ ಗುಲ್ಬರ್ಗಾ ಮತ್ತು ಮೈಸೂರು ವಿಭಾಗದ 14 ಜಿಲ್ಲೆಗಳಲ್ಲಿ ಗಣತಿ ಕಾರ್ಯ ನಡೆಸಲು ತೀರ್ಮಾನಿಸಲಾಯಿತು. ಗಣತಿ 
ಕಾರ್ಯ ಪ್ರಕ್ರಿಯೆ ಪೂರ್ಣಗೊಂಡ ಮೇಲೆ ದಿನಾಂಕ: 15 - 06 -2012ರ ನಂತರ ಕರಡು ಗಣತಿ ಪಟ್ಟಿಯನ್ನು ಮತ್ತು 30 - 08 - 2012ರಂದು ಅಂತಿಮ 
ಗಣತಿ ಪಟ್ಟಿಯನ್ನು ಪ್ರಕಟಿಸಲು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಇದು ಕಾಲಮಿತಿ ಕಾರ್ಯಕ್ರಮವಾಗಿದ್ದು ನಿಗದಿತ ಅವಧಿಯಲ್ಲಿ 
ಮುದ್ರಿಸಬೇಕಾಗಿದೆ. ಗಣತಿ ಕರಡು ಪಟ್ಟಿ ಎಸ್‌ಇಸಿಸಿ -2011 ಮತ್ತು ಅಂತಿಮ ಪಟ್ಟಿ ಮುದ್ರಣವು ವಿಧಾನಸಭಾ ಮತದಾರರ ಪಟ್ಟಿ ಮುದ್ರಣಕ್ಕೆ ಹೊಂದಿಕೆ 
ಬರುವುದರಿಂದ ಕಳೆದ ( 2008ನೇ ಸಾಲಿನಲ್ಲಿ) ವಿಧಾನ ಸಭಾ ಮತದಾರರ ಪಟ್ಟಿ ಮುದ್ರಿಸಿದ ದರಪಟ್ಟಿ ಹಾಗೂ ಮುದ್ರಣ ವೆಂಡರ್‌ಗಳ ಪಟ್ಟಿಯನ್ನು 
ಮುಖ್ಯ ಚುನಾವಣಾಧಿಕಾರಿಗಳಿಂದ ಪಡೆಯಲಾಗಿದೆ. ಈ ಕಾರ್ಯವನ್ನು ಈ ದರ ಪಟ್ಟಿಯಂತೆ ಮತ್ತು ಈಗಾಗಲೇ ಮುಖ್ಯ ಚುನಾವಣೆ ಅಧಿಕಾರಿಗಳು 


೧೯೪೬ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜುಲೈ ೧೨ , ೨೦೧೨ 


ಭಾಗ- ೧ 


ಮುದ್ರಣಕ್ಕೆ ಸೂಚಿಸಿರುವ ವೆಂಡರ್‌ಗಳಿಂದಲೇ ಮುದ್ರಣ ಕಾರ್ಯ ಮಾಡಿಸಬೇಕೆಂಬ ಉದ್ದೇಶದಿಂದ ಹಣಕಾಸು ಇಲಾಖೆಗೆ ಈ ಬಗ್ಗೆ ಪ್ರಸ್ತಾವನೆ 
ಸಲ್ಲಿಸಲಾಗಿತ್ತು. ಈ ಪ್ರಸ್ತಾವನೆಗೆ ಹಣಕಾಸು ಇಲಾಖೆ ಅನುಮತಿ ನೀಡಿದೆ. ಈ ಕಾರ್ಯಕ್ಕೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿಸೂಚನೆ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಲಾಗಿದೆ. ಇದರಂತೆ, ಆದೇಶ ನೀಡಬೇಕಾಗಿದೆ. ಆದುದರಿಂದ ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 27 ಎಸ್‌ಜೆವೈ 2012 , ಬೆಂಗಳೂರು, ದಿನಾಂಕ: 06 - 06 - 2012 . 
ರಾಜ್ಯ ಸರ್ಕಾರವು ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011ರ ನಿಗಧಿತ ವೇಳಾ ಪಟ್ಟಿಯಂತೆ ಕರಡು ಗಣತಿ ಪಟ್ಟಿ ದಿನಾಂಕ: 15 - 06 
2012 ರಂದು ಹಾಗೂ ಅಂತಿಮ ಗಣತಿ ಪಟ್ಟಿ 30 - 08 - 2012 ರಂದು ಸಾರ್ವಜನಿಕರ ಗಮನಕ್ಕೆ ಪ್ರಕಟಣೆಗೊಳಿಸಬೇಕಾಗಿದೆ. ಈ ಪ್ರಕಟಣೆಯ ಪ್ರತಿಗಳ 
ಪ್ರಮಾಣ ನಿಗದಿತ ಅವಧಿಯ ಮುದ್ರಣ , ಮುದ್ರಣದ ಗುಣಮಟ್ಟ, ನಿಗದಿತ ವೇಳೆಗೆ ಮುದ್ರಣ ಕಾರ್ಯ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳು 
ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗುರುತಿಸಿರುವ ಮುದ್ರಣ ವೆಂಡರ್‌ಗಳಿಂದ 2008ರ ವಿಧಾನ ಸಭಾ ಮತದಾರರ ಪಟ್ಟಿಯ, ಮುದ್ರಣ ದರಪಟ್ಟಿಯಂತೆ 
ಅನುಬಂಧದಲ್ಲಿ ತೋರಿಸಿರುವಂತೆ ಮುದ್ರಿಸಲು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಮಂಜೂರಾತಿ ನೀಡಿದೆ. 

ಮುದ್ರಣ ಕಾರ್ಯಗಳ ವಿವರ : 
ಎ . ಕರಡು ಪಟ್ಟಿ: 
1. ಸಿಂಗಲ್ ಸೈಡ್ ಒಂದು ಪ್ರತಿ . 
2. ಡಬಲ್ ಸೈಡ್ ಎರಡು ಪ್ರತಿ. 
ಬಿ. ಅಂತಿಮ ಪಟ್ಟಿ: 
1. ಸಿಂಗಲ್ ಸೈಡ್ ಒಂದು ಪ್ರತಿ. 

2. ಡಬಲ್ ಸೈಡ್ ಎರಡು ಪ್ರತಿ. 
ಷರತ್ತುಗಳು: 
1) ಕರಡು ಗಣತಿ ಪಟ್ಟಿಯ ಮುದ್ರಣ ವಿವರಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಿಬಿಎಂಪಿ ಬೆಂಗಳೂರು ಹಾಗೂ ನಗರಪಾಲಿಕೆ 

ಡಿಎಫ್ ಫೈಲ್ ( PDF File) ನ್ನು ಹಾರ್ಡ್ ಡಿಸ್ಕ್ ಮುಖಾಂತರ ಪಡೆಯುವುದು ಹಾಗೂ ನಿಗದಿತ ದಿನದೊಳಗೆ 
ಮುದ್ರಸಿ ಪೂರೈಕೆ ಮಾಡುವುದು . 

ನಿಗದಿತ ಕರಡು ಗಣತಿ ಪಟ್ಟಿಯನ್ನು ಸೂಚಿತ ಮಾದರಿಯಲ್ಲಿ ಹಾಳೆಯಲ್ಲಿಯೇ ಮುದ್ರಿಸುವುದು 
3) ಮುಖಪುಟ , ಕೊನೆಯ ಪುಟ ಮುದ್ರಣ , ಕಾಗದ ವೆಚ್ಚ ಎಲ್ಲಾ ತೆರಿಗೆಗಳು ಸೇರಿ ಅನುಬಂಧ -1ರಲ್ಲಿ ನಮೂದಿಸಿದಂತೆ ವೆಂಡರ್‌ಗಳ 

ಪಟ್ಟಿ ಮತ್ತು ದರ ನಿಗಧಿ ಪಡಿಸಿದೆ. ನಿಗಧಿಪಡಿಸಿದ ದರವು “ ಆಧಾರ ” ದರವಾಗಿದ್ದು, ಪಾವತಿಸುವ ದರವು ಈ ದರವನ್ನು ಮೀರುವಂತಿಲ್ಲ. 
4) ಮುದ್ರಣ ದರಪಟ್ಟಿಯಲ್ಲಿ ನಿಗದಿ ಪಡಿಸಿರುವಂತೆ ಮುದ್ರಣ ಕಾಗದದ ವೆಚ್ಚವನ್ನು ಮುದ್ರಣಕಾರರೇ ಭರಿಸಬೇಕು. 
5) ಗಣತಿ ಪಟ್ಟಿ ಮುದ್ರಣಕ್ಕೆ ಬಳಸುವ ಮುದ್ರಣ ಕಾಗದವು ಉತ್ತಮ ಗುಣಮಟ್ಟದ 80 ಜಿಎಸ್ ಎಂ ಬಿಳಿ ಕಾಗದ ಮಾತ್ರ ಬಳಸತಕ್ಕದ್ದು. 
6) ಜಿಲ್ಲಾಧಿಕಾರಿಗಳು/ನಗರಪಾಲಿಕೆ ಆಯುಕ್ತರು , ಬಿಬಿಎಂಪಿ ಆಯುಕ್ತರು, ಮುದ್ರಣಕಾರರುಗಳಿಂದ ಮೇಲ್ಕಂಡ ಷರತ್ತುಗಳಂತೆ ಮುಚ್ಚಳಿಕೆ 

ಬರೆಸಿಕೊಂಡು ಮುದ್ರಣ ಆದೇಶ ನೀಡುವುದು . 
ಜಿಲ್ಲಾಧಿಕಾರಿಗಳು / ನಗರ ಪಾಲಿಕೆ ಆಯುಕ್ತರು, ಬಿಬಿಎಂಪಿ ಆಯುಕ್ತರು, ಎಸ್‌ಇಸಿಸಿ- 2011 ಕರಡು ಪಟ್ಟಿ/ ಅಂತಿಮ ಪ್ರಕಟವಾಗಲಿರುವ 

ದಿನಾಂಕ ಗಮನದಲ್ಲಿಟ್ಟಿಕೊಂಡು ಜವಾಬ್ದಾರಿಯುತವಾಗಿ ಈ ಮುದ್ರಣ ಕಾರ್ಯದ ಮೇಲು ಉಸ್ತುವಾರಿ ವಹಿಸುವುದು . 
8) ಗಣತಿ ಪಟ್ಟಿಗಳ ಬೈಂಡಿಂಗ್ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು 

ಈ ಆದೇಶವನ್ನು ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ), ಕರ್ನಾಟಕ ಸರ್ಕಾರ ಇವರ ಸಹಮತಿ ಸಂಖ್ಯೆ : ಆಇ 485 ವೆಚ್ಚ- 12 /2012, 
ದಿನಾಂಕ 02 - 06 - 2012 ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ|| ಅಮಿತಾ ಪ್ರಸಾದ್ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


2) 


Statement Showing Vendors identified in the different District of the State for carrying 
out Printing of Draft list/Final List ofCensus Data under SECC -2011 
Annexure - 

Rates Fixed for Printing 
Name of the Districts/ 

of Census Data (in Rs.) 
City Corporations/ Name of the Vendors 

Rate for Single Back to Back 
Principal Officers SECC- 2011 

Side 

(Duplex 

Per Page Per Page 
Bagalkote Shree Computer, Bijapur 

0. 80 

0 .66 


2007 - 0 


TUOTE37 ODZIE , TOOwao , we 09, 9009 


05°2 


0 .80 


0 .62 


0 . 80 


0 .66 


0 .85 


0 .69 


0 .68 


6 


Bangalore (Rural) 
Bangalore (Urban ) 
Belgaum 
Bellay 
Bidar 
Bijapur 
Chamarajanagar 
Chikmagalur 
Chitradurga 
Mangalore (Dakshina Kannada ) 


0 . 85 
0 . 85 
0 .80 


0 .74 
0 .66 


Datacon Technologies , Bangalore 
Macron Infotech Pvt. Ltd ., Bangalore 
Om Softwares, Belgaum 
Paramount Color Graphics , Bangalore 
Adviews Digital ID Cards , Gulbarga 
Shree Computers, Bijapur 
Sumukha Technologies, Bangalore 
Sumukha Technologies , Bangalore 
Shree Computers , Bijapur 
Sumuka Technologies, Bangalore 
Gundal Infotech Pvt. Ltd ., Davangere 
Vaghvilas, Software Pvt. Ltd ., Hubli 


0 .54 


0 . 54 


0 . 75 
0 .75 
0 .80 
0 .75 


0 .66 


0 . 54 


Davanagere 


0 . 80 


0 .65 


13 


0 .68 


0 .54 


14 


Om Software , Belgaum 


0 .85 


0 .69 


Adviews Digital ID Cards , Gulbarga 


0 . 85 


0 . 74 


15 
16 


Sumukha Technologies , Bangalore 


0 . 75 


0 .54 


17 


Vaghvilas Software Pvt. Ltd ., Hubli 


0 .67 


18 
19 


Dharwad 
Gadag 
Gulbarga 
Hassan 
Haveri 
Kodagu 
Kolar 
Koppal 
Mandya 
Mysore 
Raichur 


0 . 80 
0 .75 
0 .85 


0 .59 
0 .59 


20 


Sumukha Technologies , Bangalore 
Paramount Color Graphics , Bangalore 
Adviews Digital ID Cards , Gulbarga 
Sumukha Technologies, Bangalore 
Sumukha Technologies, Bangalore 
Adviews Digital ID Cards , Gulbarga 


21 


0 .85 
0 .75 
0 .75 
0 .85 


0 .74 
| 0.54 

0 .50 


22 


0 . 74 


23 
24 
25 


Gundal Infotech Pvt. Ltd ., Davangere 


0 .66 


Shimoga 
Tumkur 


Paramount Color Graphics , Bangalore 


0 .68 


0 . 80 
0 .85 
0 .75 
0 . 85 


26 


Udupi 


0 .59 


Chikkaballapur 


0 .68 


0 .80 


0 .62 


27 
28 
29 
30 


Ramanagara 
Uttara Kannada 
Yadgir 


Sumukha Technologies, Bangalore 
Paramount Color Graphics, Bangalore 
Datacon Technologies , Bangalore 
Vaghvilas Software Pvt. Ltd ., Hubli 
Adviews Digital ID Cards , Gulbarga 

CITY CORPORATIONS 


0 . 80 


0 .68 


0 . 85 


0 .74 


Bangalore (Urban ) BBMP, 

i) North District 
ii) South District 

iii) Central District 
Belgaum 


Datacon Technologies , Bangalore 
Datacon Technologies , Bangalore 
Macro Infotech , Pvt. Ltd ., Bangalore 
Om Software , Belguam 


0 .80 
0 .80 
0 .80 


0 .62 
0 .62 
0 .66 


0 . 85 


0 .69 


Bellary 


0 . 85 


0 .68 


Mangalore 


Paramount Color Graphics , Bangalore 
Sumukha Technologies , Bangalore 
Gundal Infotech Pvt. Ltd ., Davanagere 


0 .75 


0 .50 


Davanagere 


0 .80 


0 .65 


Dharwad 


Vaghvilas Software Pvt. Ltd ., Hubli 


0 .68 


0 .54 


Gulbarga 


Adviews Digital ID Cards , Gulbarga 


0 . 85 


0 .74 


8 


Mysore 


0 . 50 


Sumukha Technologies, Bangalore 

0 .75 
(Dr. Amita Prasad ) 


U .V . 1655 


Principal Secretary to Government 


Rural Development & Pan . Raj Department 


2008 -0 


089CS 

FDF837 DOZE, 7000wat ,we 09, 9009 

COMMERCE & INDUSTRIES SECRETARIAT 
Sub : Approval to the Project Proposal of M /s Inamdar Sugars Limited to establish an “ Interated 3500 TCD Sugar & 

10 MW Cogen Power Plant” at Hirekoppa Village, Parasgad (Saundatti), Belgaum District. 
Read :: Proceedings of the 28th State High Level Clearance Committee (SHLCC ) Meeting held on 23-05 - 2012 . 
Preamble : 

M /s . Inamdar Sugars Limited to establish an “ Integrated 3500 TCD sugar & 10 MW Cogen Power Plant" at Hirekoppa 
Village, Parasgad (Saundatti), Belgaum District-591 119, with an investment of Rs. 137 .00 crores, generating employment to about 
200 Persons. 

In the 28th State High Level Clearance Committee (SHLC ) meeting held on 23-05 - 2012 , the proposal of the Company was 
discussed and approved . 

Government has examined the recommendations made by the State High Level Clearance Committee in the 28th Meeting 
held on 23 -05 -2012 in all aspects . 
Hence the following order. 

Government Order No . CI 181 SPI 2012, Bangalore , Dated : 25th May 2012 
Government is pleased to accord in principle approval to the Project Proposal of M /s . Inamdar Sugars Limited to establish 
an “ Integrated 3500 TCD sugar & 10 MW Cogen Power Plant” at Hirekoppa village , Parasgad (Saundatti ), Belgaum District, with an 
investment of Rs . 137 .00 crores , generating employment to about 200 persons and extend the following infrastructure facilities , 
incentives & concessions . 

INFRASTRUCTURE FACILITIES : 
Land : 

3500 TCD Sugar Plant and 10 MW Cogen unit in 80.45 acres 
of land , at Sy. Nos . 71 (36 . 33 acres), 72 (14 acres ) 39/1A (6 
acres ), 39/2 & 391A ( 9.24 acres), 40 / 1 (6 . 12 acres ) & 40 /1 
(8 . 16 acres ) in Hirekoppa Village , Saundatti, Belgaum 
District. (50 .33 acres own land ). 
Approval also accorded to purchase 30 .12 acres U /s. 109 of 
KLR Act. Details of Survey Numbers to be furnished to the 

Secretary of the Committee. 
Water: 

Quantity : 40 Lakh LPD , Source : Malaprabha River. 
The project proponent to submit a separate application to 

WRD . 
Power : 

4 .790 KVA to be serviced by HESCOM . 


Incentives & Concessions: 


As per applicable Industrial Policy of the State . 


GENERAL TERMS AND CONDITIONS : 


1. Environment: Promoters to obtain CFE from KSPCB. Environmental Clearance from MOEF ,GOI / DFEE GOK as 


applicable. 


2 . 


Employment: The Company shall prepare a plan for development of Human Resources required for the project , 


train local people and provide employment to these trained local youth and comply with the provisions of Industrial 
Policy of Govt. of Karnataka ( Dr. SarojiniMahishi Report) A copy of Human Resources Development plan shall be 
sent to the Commissiner for I.D . & Director of Industries and Commerce for monitoring . 


3. 


Vendor Development: Wherever there is scope for vendor development plan , develop local vendors and procure 
the required inputs , components and sub assemblies from these local vendor units . A copy of the vendor 
developmentplan shall be sent to the Commissioner for I. D . & Director of Industries and Commerce formonitoring . 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissiner for I.D . & 
Director of Industries and Commerce for monitoring . 


4 . 


2008 - 0 


FOTE37 JOZE, 7000JOO ,we 09, 2009 


06Y5 


5 . Others : 

a ) Project proponent to give employment to the family members of the land losers , one for each family as far 

as possible . 
b ) The project proponents shall adopt rainwater harvesting, waste water recycling and water conservation 

techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including GOI and shall submit milestones/progress in implementation of the project regularly, which willbe 

monitored by the Department. 
This approval is valid for a period of two years from the date of issue. 

By Order and in the name of the Governor ofKarnataka 

JYOTHI R . J 

Desk Officer (Technical Cell) 
P . R No: 1671 

Commerce & Industries Department 


COMMERCE & INDUSTRIES SECRETARIAT 
Sub : Approval to the Project Proposal of M /s. Atria Power Corporation Limited to establish “ 25 - 30 

MW Solar Thermal Power plants (STPP )" in Gulbarga, Raichur, Yadgir and Bijapur Districts. 
Read :- Proceedings of the 28th STATE High Level Clearance Committee (SHLCC ) 

Meeting held on 23 -05 - 2012 . 
Preamble : 

M /s. Atria Power Corporation Limited proposes to establish “ 25 - 30 MW Solar Thermal Power Plants (STPP )" in Gulbarga, 
Raichur , Yadgir and Bijapur Districts, with an investment of Rs . 400 crores generating employment to about 240 Persons . 

In the 28th State High Level Clearance Committee (SHLCC ) Meeting held on 23-05 -2012, the proposal of the Company 
was discussed and approved . 

Government has examined the recommendations made by the State High Level Clearnace Committee in the 28th Meeting 
held on 23 -05 -2012 in all aspects . 
Hence the following Order. 

Government Order No . CI 186 SPI 2012 , Bangalore , Dated : 25th May 2012 
Government is pleased to accord in principal approval to the Project Proposal of M /s. Atria Power Corporation Limited to 
establish “ 25 - 30 MW Solar Thermal Power Plants (STPP )” in Gulbarga , Raichur, Yadgir and Bijapur Districts , with an investment of 
Rs . 400 crores generating employment to about 240 persons and extend the following infrastructure facilities, incentives & 
concessions . 
INFRASTRUCTURE FACILITIES: 
Land : 

The project proponent to establish Solar Thermal Power 
Plant of 25 to 30 MW capacity in Gulbarga, Raichur, Yadgir 
and Bijapur Districts and to bring down the No . of locations 
for the plant. 
The committee also directed project proponent to obtain 70 % 
consent in each case where land is require to be allotted as 

SUC through KIADB 
Water: 

Quantity : 20000 LPD per plant 

Source: Local Authorities/KIADB wherever applicable 
Power : 

50 KW per plantto be serviced by ESCOMs on initial basis. 


Incentives & Concessions : 


As per applicable Industrial Policy of the State . 


GENERAL TERMS AND CONDITIONS: 
1. Environment: Promoters to obtain CFE form KSPCB . Environmental Clearance from MOEF , GOI / DFEE GOK as 

applicable . 


0630 


FDF837 DOZUJE, Toomad, moes 09 , 9009 


JOn - O 


2 . 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka (Dr. Sarojini Mahishi Report ) A copy of Human Resources Development plan shall be sent to the 

Commissioner for I.D . & Director of Industries and Commerce for monitoring . 
3. Vendor Development: Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub- assemblies from 
these local vendor units. A copy of the vendor development plan shall be sent to the Commissioner for I.D . & Director of 

Industries and Commerce for monitoring. 
4 . Social Infrastructure Development: The Company is advised to take up social infrastructure development projects in 

the vicinity of the proposed location of the unit. A copy of such projects shall be sent to the Commissioner for I.D . & 

Director of Industries and Commerce for monitoring . 
5 . Others: 

Project proponent to give employment to the family members of the land losers , one for each family as far as 
possible. 
The project proponents shall adopt rainwater harvesting, waste water recycling and water conservation 
techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 

the Department. 
This approval is valid for a period of two years from the date of land allotmentby KIADB. 

By Order and in the name of the Governor of Karnataka 

JYOTHI R . J 

Desk Officer (Technical Cell) 
P . R No : 1672 

Commerce & Industries Department 


COMMERCE & INDUSTRIES SECRETARIAT 
Sub : Approval to the Project Proposal of M /s. Shree Cement Ltd., to establish “6 Mtpa Cement 

Plant (3 Mtpa In 1st Phase)" At Tilgul, Balwad , Kirangi & B . Saradgi Villages, Gulbarga Taluk & 

District-Reg. 
Read :- Proceedings of 28th SHLCC Meeting held on 23- 05 - 2012. 
Preamble : 

M /s. Shree Cement Ltd ., proposes to establish “6 Mtpa Cement Plant (3 Mtpa In 1st Phase)" At Tilgul, Balwad , Kirangi & 
B . Saradgi Villages, Gulbarga Taluk & District with an investment of Rs. 2000 cr. generating employment to about 1000 persons. 

In the 28th State High Level Clearance Committee (SHLCC ) Meeting held on 23 -05 -2012, the proposal of the Company 
was discussed and approved . 

Governmenthas examined the recommendations made by the State High Level Clearnace Committee in the 28th Meeting 
held on 23 -05 -2012 in all aspects . 
Hence the following Order. 

Government Order No. CI 190 SPI 2012 , Bengalore, Dated : 24 -05 2012 
Government is pleased to approve in -principal the proposal of M /s . Shree Cement Ltd ., to establish “6 Mtpa Cement 
Plant (3 Mtpa In 1st Phase )” At Tilgul, Balwad , Kirangi & B . Saradgi Villages, Gulbarga Taluk & District with an investment of Rs. 
2000 cr. generating employment to about 1000 persons by extending the infrastructure facilities, incentives & concessions as 
mentioned below : 
Land : 

1900 acres of land to be purchased U /s 109 of KLR Act at different Sy. Nos. of Tilgul, Balwad, Kirangi & B . 

Saradgi Villages , Gulbarga Taluk & District. 
Water: 

The project proponent to submit a separate application to WRD for water allocation . 
Power : 

80 ,000 KVA to be serviced by GESCOM 
Incentives & As per applicable Industrial Policy of the State . 
Concessions: 


21- 0 


FOTE37 JOZE, 7000JOO ,we 09, 2009 


OE30 


GENERAL TERMS AND CONDITIONS : 

1 . Environment: The Promoters to obtain CFE and CFO from KSPCB and Environmental Clearance from MOEF, GOI. 
2 . Employment: The Company shall prepare a plan for development of Human Resources required for the project, train 

local people and provide employment to these trained local youth and comply with the provisions of Industrial Policy of 
Govt . of Karnataka (Dr. SarojiniMahishi Report). A copy of Human Resources Development plan shall be sent to the 

Commissioner for I.D . & Director of Industries and Commerce for monitoring . 
3 . Vendor Development: Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 

Industries and Commerce for monitoring. 
4 . Social Infrastructure Development: The Company is advised to take up social infrastructure development projects in 

the vicinity of the proposed location of the unit. A copy of such projects shall be sent to the Commissioner for I.D . & 

Director of Industries and Commerce formonitoring. 
5 . Others : 

Project proponent to give employment to the family members of the land losers, one for each family as far as 
possible. 
The project proponents shall adopt rainwater harvesting , waste water recycling and water conservation 
techniques . Zero discharge facility should be adopted wherever applicable. 
The promoters shall take all statutory and other necessary clearances from the competent authorities including 
GOI and shall submit milestones / progress in implementation of the project regularly, which will be monitored by 

the Department 

This approval is valid for a period of four years from the date of obtaining permission U /S 109 KLR from the Deputy 
Commissioner / Government as the case may be . 

By Order and in the name of the Governor ofKarnataka 

JYOTHI R . J 

Desk Officer ( Technical Cell) 
P . R No : 1673 

Commerce & Industries Department 


COMMERCE & INDUSTRIES SECRETARIAT 
Sub : Approval to the Project Proposal of M /s. Bose Infra Energy India Pvt Ltd ., to establish a 

" Township " at Devanahalli Indusrial Area , Bangalore Rural Districts . 
Read : Proceedings of the 28th State High Level Clearance Committee (SHLCC ) 

Meeting held on 23-05 - 2012 . 
Preamble : 

M /s. Bose Infra Energy India Pvt Ltd., proposes to establish a “ Township " at Devenahalli Industrial Area, Bangalore Rural 
District, with an investment of Rs.622 crores generating employment to about 4000 Persons . 

In the 28th State High Level Clearance Committee (SHLCC ) Meeting held on 23 -05 -2012 , the proposal of the Company 
was discussed and approved . 

Government has examined the recommendations made by the State High Level Clearnace Committee in the 28th Meeting 
held on 23-05-2012 in all aspects . 
Hence the following Order . 

Government Order No . CI 195 SPI 2012 , Bangalore , Dated : 25th May 2012 
Government is pleased to accord in principal approval to the Project Proposal of M /s. Bose Infra Energy India Pvt Ltd ., to 
establish a “ Township ” at Devanahalli Indusrial Area , Bangalore Rural Districts , with an investment of Rs .622 crores generating 
employment to about 4000 Persons and extend the following infrastructure facilities , incentives & concessions. 
INFRASTRUCTURE FACILITIES : 
Land : 

10 acres of land by KIADB out of the land earmarked for 
housing project at Devanahalli Industrial Area, near BIAL , 
Devanahalli Taluk, and Bangalore Rural District. 


೧೯೫೨ 


FADF837 ODZIE, TOOmot , moes 09, 9009 


JOn - O 


The extent of land will be assessed by the Land Audit 
Committee 
Tertiary treated water to be supplied by KIADB 
25 ,000 KVA to be serviced by BESCOM 


Water : 


Power : 


Incentives & Concessions: 


As per applicable Industrial Policy of the State. 


GENERAL TERMS AND CONDITIONS : 
1. Environment: Promoters to obtain CFE form KSPCB. Environmental Clearance from MOEF, GOI / DFEE GOK as 

applicable. 
Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka (Dr. SarojiniMahishi Report) A copy of Human Resources Development plan shall be sent to the 

Commissioner for I.D . & Director of Industries and Commerce for monitoring. 
3 . Vendor Development: Wherever there is scope for vendor development for the project, the company shall prepare a 

vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 

Industries and Commerce for monitoring . 
4 . Social Infrastructure Development: The Company is advised to take up social infrastructure development projects in 

the vicinity of the proposed location of the unit. A copy of such projects shall be sent to the Commissioner for I.D . & 

Director of Industries and Commerce for monitoring . 
5 . Others : 
a) Project proponent to give employment to the family members of the land losers, one for each family as far as 

possible . 
The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milestones / progress in implementation of the project regularly, which will be monitored by 

the Department 
This approval is valid for a period of three years from the date of land allotment by KIADB . 


By Order and in the name of the Governor of Karnataka 

JYOTHI R . J 
Desk Officer (Technical Cell) 
Commerce & Industries Department 


P . R No : 1674 


COMMERCE & INDUSTRIES SECRETARIAT 
Sub : Approval to the Project Proposal of M /s. Centurian Promoters And Developers Pvt Ltd ., to establish a 

"world class facility comprising ofIT and ITES , Industrial Sheds , Residential Apartments , Education 
Institutions Hospitals, Commercial Spaces and other common facilities ( integrated development)" at 

Doddaballapura Taluk , Bangalore Rural District – Reg . 
Read : Proceedings of the 28th SHLCC Meeting held on 23 -05 -2012 . 
Preamble : 

M /s . Centurian Promoters And Developers Pvt Ltd ., proposes to establish a "world class facility comprising of IT and 
ITES , Industrial Sheds , Residential Apartments, Education Institutions, Hospitals, Commercial Spaces and other common facilities 
( intergrated development)" at Doddaballapura Taluk , Bangalore Rural District with an investment of Rs. 663.66 cr . generating 
employment to about 300 persons. 

In the 28th State High Level Clearance Committee (SHLCC ) Meeting held on 23 -05 -2012 , the proposal of the Company 
was discussed and approved . 


2006 – 0 


FOTE37 JOZE, 7000JOO ,we 09, 2009 


೧೯೫೩ 


Government has examined the recommendations made by the State High Level Clearnace Committee in the 28th Meeting 
held on 23- 05 -2012 in all aspects . 
Hence the following Order . 

Government Order No. CI 193 SPI 2012, Bangalore , Dated : 25 -05 -2012 
Government is pleased to approve in -principle the proposal of M /s. Centurian Promoters and Developers Pvt Ltd ., to 
establish a "world class facility comprising of IT and ITES , Industrial Sheds, Residential Apartments, Education Institutions , 
Hospitals , Commercial Spaces and other common facilities (integrated development)" at Doddaballapura Taluk , Bangalore Rural 
District, subject to change of land use by BIAAPA, with an investment of Rs . 663 .66 cr . generating employment to about 300 
persons by extending the infrastructure facilities, incentives & concessions as mentioned below : 
Land : 

The committee approved the purchase of 66 Acres 8 Guntas of land at Sy . Nos. 3, 4 /2 , 4/4 , 69/1 , 69/2 , 74 , 75 , 
76 , 77 , 78 of Muthur Village measuring 28 acres 18 gunts , in Sy . Nos . 45 /2 , 45 /3 , 45 /4 , 45 /5 , 46 , 47 , 72 , 73, 75 , 
76 of Siddanaykanahalli villages measuring 25 acres 19 guntas and Sy . No. 126 , 137, 138 /1, 138/2 of 
Ragunathpura Village measuring 12 acres 11 guntas of Kasaba Hobli, Doddaballapur Taluk , Bangalore Rural 

District U /s 109 of KLR Act. 
Water : 

3 .5 lakh Ipd to bemet from own sources 
Power: 

1000 MW to be serviced by BESCOM 
Incentives & 
Concessions: 


GENERAL TERMS AND CONDITIONS : 
1. Environment: Promoters to obtain CFE and CFO from KSPCB and environmental Clearance from MOEF, GOI. 

Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt . of Karnataka (Dr. Sarojini Mahishi Report) A copy of Human Resources Development plan shall be sent to the 
Commissioner for I. D . & Director of Industries and Commerce formonitoring . 
Vendor Development: Wherever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 

Industries and Commerce formonitoring . 
4 . Social Infrastructure Development: The Company is advised to take up social infrastructure development projects in 

the vicinity of the proposed location of the unit. A copy of such projects shall be sent to the Commissioner for I.D . & 

Director of Industries and Commerce for monitoring . 
5 . Others : 

Project proponent to give employment to the family members of the land losers , one for each family as far as 
possible . 
The project proponents shall adopt rainwater harvesting, waste water recycling and water conservation 
techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milestones / progress in implementation of the project regularly, which will be monitored by 

the Department. 

This approval is valid for a period of two years from the date of obtaining permission U /S 109 KLR from the Deputy 
Commissioner / Government as the case may be . 


By Order and in the name of the Governor of Karnataka 

JYOTHI R . J 


Desk Officer (Technical Cell) 
Commerce & Industries Department 


P . R No : 1675 


೧೯೫೪ BDF837 OBTE, TO Somad , moes, 09 , 9009 

200 - 0 
COMMERCE & INDUSTRIES SECRETARIAT 
Sub : Approval to the Project Proposal of M /s Kalyani Steels Ltd ., to establish a unit to 

“Manufacture Carbon Alloy Steel, Stainless Steels etc” at Yadgir or Bagalkot or Bijapur 

District - Reg . 
Read :- Proceedings of 28th SHLCC meeting held on 23 -05 -2012 . 
Preamble : 

M /s Kalyani Steels Ltd., proposes to establish a unit of “Manufacture Carbon Alloy Steel, Stainless etc ” either at Yadgir or 
Bagalkot or Bijapur District with an investment of Rs . 1200 -00 crores, generating employment to about4500 Persons . 


In the 28th State High Level Clearance Committee (SHLC ) meeting held on 23 -05 - 2012 , the proposal of the Company was 
discussed and approved . 

Governmenthas examined the recommendations made by the State High Level Clearance Committee in the 28th Meeting 
held on 23 -05 - 2012 in all aspects . 
Hence the following Order. 

Government Order No. CI 191 SPI 2012, Bangalore , Dated : 25th May 2012 
Government is pleased to approve in principle the proposal of of M /s Kalyani Steels Ltd ., to establish a unit to 
"Manufacture Carbon Alloy Steel, Stainless Steels etc” either at Yadgir or Bagalkot or Bijapur District with an investment of Rs . 
1200 -00 crores, generating employment to about 4500 Persons by extending the following infrastructure facilities, incentives & 
concessions as mentioned below : 
Land : 

Allotment of 2200 acres of land by KIADB at any of the locations in 

Yadgir, Bagalkot, Bijapur District as found feasible . 
Water : 

200 MLD to be met out from nearest source, Separate application to be 

made for water to WRD . 
Power : 

650000 KVA to be serviced by GESCOM . 


Incentives & Concessions : 

As per applicable Industrial Policy of the State . 
GENERAL TERMS AND CONDITIONS : 

1. Environment: The Promoters to obtain CFE and CFO from KSPCB and environmental Clearance from MOEF, GOI. 
2 . Employment: The Company shall prepare a plan for development of Human Resources required for the project, train local 

people and provide employment to these trained local youth and comply with the provisions of Industrial Policy of Govt. of 
Karnataka (Dr. Sarojini Mahishi Report) A copy of Human Resources Development plan shall be sent to the 

Commissioner for I. D . & Director of Industries and Commerce formonitoring . 
3. Vendor Development: Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I. D . & Director of 

Industries and Commerce formonitoring . 
4 . Social Infrastructure Development: The Company is advised to take up social infrastructure development projects in 

the vicinity of the proposed location of the unit. A copy of such projects shall be sent to the Commissioner for I.D . & 

Director of Industries and Commerce for monitoring. 
5 . Others : 

d ) Project proponent to give employment to the family members of the land losers , one for each family as far 

as possible . 
The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable. 
The promoters shall take all statutory and other necessary clearances from the competent authorities 
including GOI and shall submit milestones/progress in implementation of the project regularly, which willbe 

monitored by the Department. 
This approval is valid for a period of two years from the date of allotment of KIADB. 


By Order and in the name of the Governor of Karnataka 

Jyothi R . J 
Desk Officer (Technical Cell) 
Commerce & Industries Department 


P . R No: 1676 


2008 - 0 


FDF837 Odds, Todowao , wo es n9 , 9009 


063338 


COMMERCE & INDUSTRIES SECRETARIAT 
Sub : Amendment to the package of incentives and concessions offered to M /s Tata Motors Ltd . for 

their investment proposal approved vide G .O . No. CI 563 SPI 2005 dated 03-09- 2007 - reg . 
Ref : 1. G .O . No. CI 563 SPI 2005 dated 03 -09- 2007 . 

2. Proceedings of Empowered Cabinet Sub Committee meeting held on 29-05 -2012. 
Preamble : 

M /s. Tata Motors Ltd . (TML) has proposed to establish a manufacturing facility for luxury buses, small buses and light 
commercial vehicles (LCVS & VANs) and their parts and components at Belur Industrial Area, Dharwad . 
The salient features of the proposal as indicated by the company are as follows : 

Project I (buses and Project II (LCVs and VANs and 
SI.No . Components 

their parts and their parts and components ) 
components ) 

Total 
Phase Phase Phase Phase Phase 


1 Investments 
TATA 210 | 116 | 873 712 1 33 

2044 
VENDORS L 90 

600 

690 
* (Rs. in Crore ) 

2734 
Vehicles (Nos .) 

7 ,500 to 31, 150 38 , 000 to 1 ,95 ,000 

2,26 , 150 
Employment (Nos.) 
ΤΑΤΑΙ 2 , 360 to 6 , 775 

1 ,200 to 3 ,625 

10 ,400 
L I VENDORS 5,750 to 18, 500 

2 .825 to 8 ,775 

27 ,275 

37 ,675 
After careful consideration , Government approved the investment proposal vide G .O . No . CI 563 SPI 2005 dated 
03-09- 2007 with various infrastructure assistance and incentives & concessions. Details of the fiscal incentives & concessions 
offered are mentioned at Sub para A , B , C & D of Para Il of the G .O . No . Cl563 SPI 2005 dated 03-09- 2007 . 

M /s Tata Motors Ltd ., established “ Tata Marcopolo Motors Ltd., (TMML)", a joint venture of TML with Marco Polo of Brazil 
with an investement of Rs. 211.48 Cr. and commenced the production of luxury buses from 28 - 10 -2008 (Body Building ). 

While scrutinizing the claim for the first instalment of VAT loan by Tata Marcopolo Limited , Finance Department observed 
that the package of incentives and concessions offered vide Government Ordermentioned at reference (1) above could result in net 
cash outflow from the State Government and advised to modify the package of incentives and concessions vide their note No . FD 
1703 Exp -1/10 dated 02- 11- 2010 . 

Subsequently , M /s Tata Motors Ltd ., submitted a proposal for amending the incentives & concession package offered in 
the G . O . No. Cl 563 SPI 2005 dated 03 -09 -2007 vide their letter No. AT 164 (Karnataka)/ 30518 dated 7th March 2012 as follows ; 

a) Reimbursement of 95 % of CST or its equivalentpaid on interstate sale of products for a period of 7 years . 
b ) Soft loan equal to 100 % of eligible Gross VAT or its equivalent generated on the products sold and consumed in 

Karnataka for a period of 20 years at an interest of 0 . 1 % p. a. with repayment starting after 20 years in 20 equal 
instalment. 


Gross VAT of TML in Karnataka to be considered as investment promotion subsidy for 20 years . 


The Empowered Cabinet Sub Committee carefully examined the proposal in detail in its meeting held on 29-05- 2012 . 
Government has considered the recommendations of Empowered Cabinet Sub Committee in all its aspects and hence this order . 

Government Order No . CI 461 SPI 2010 , Bangalore, Dated : 5th June 2012 
The Government is pleased to replace para “ II - Fiscal Incentives with sub paras (A ) and (B )" , in the order portion of the 
Government Order CI 563 SPI 2005 , dated 03-09-2005 , with the following paras. 


೧೯೫೬ 


BDF837 OBTE, TO Somad , moes, 09 , 9009 


3987 0 


B . 


11 - Fiscal Incentives : 
A . “ 100 % of eligible Gross VAT as soft loan for 18 years from the date of commencement of commercial production in each 

phase with an interest rate of 0 . 1 % to be repaid with a moratorium period of 15 years for each instalment subject to " Note 
(a )" below . 
The Soft loan availed in the 1st year shall be repaid in the 16th year with interest in lump sum , the soft loan availed in the 
2nd year shall be repaid in the 17th year with interest in lump sum and so on . 
Refund of 95 % of CST or its equivalent paid on interstate sale for a period of 7 years . 
Note : 
(a ) The total amount of VAT loan and CST reimbursement should be limited to 175 % of the investment in fixed 

assets . 
Once GST is introduced , VAT loan may continue as State GST (SGST ) loan . 
Tata Marcopolo shall be allowed to claim the VAT loan as per revised norms till the date of issue of new order and 

Tata Motors Ltd ., will claim the incentives there after . 
(d ) Eligible Gross VAT as referred in (A ) above should be worked out based on following principles. 
(i) For sales made by the industrial unit meant for final consumers within the State , the Gross VAT on this 

transaction will be the Eligible Gross VAT. 
For sales made by the industrial unit to other dealers within the State who in turn make inter- state sales. 
Stock transfer or export sales the buying dealer(s ) will be eligible to claim ITC equivalent to Gross VAT on 

this turnover. The Gross VAT on this turnover will not be eligible for the loan incentive 
(iii) Any sales or purchase between the company and its ancillary units or downstream units will be eligible for the 

VAT loan in the hands of one entity only . The same transaction will not be considered for the VAT loan twice 

in case both seller and purchaser having incentive packages . 
( e) Tata Motors shall scrutinize the loan through a bond procedure to be worked out by C & l Department in consultation 

with Finance Department. 
(f) Condition 3(c) in the G .O . No . CI 563 SPI 2005 dated : 03-09 -2007 is deleted . 
All other terms and conditions of the G .O . No : CI 563 SPI 2005 dated : 03-09- 2007 remain unaltered". 


By Order and in the name of the Governor of Karnataka 

Jyothi R . J. 
Desk Officer (Technical Cell) 
Commerce and Industries Department 


P . R No : 1677 


COMMERCE & INDUSTRIES SECRETARIAT 
Sub : Amendmentto earlier approved project proposal of M /s Man Global Ltd ., to establish a 

unit for " Iron ore Benefication Plant - 2 .52 mtpa, pelletisation plant - 2 .4 mtpa & 100 
mw captive power plant” in Bijapur district - approval for change of location from 

Mulvad Village , Bijapur district to Naglavi Village, Dharwad District - Reg . 
Read :- 1. 24th SHLCC meeting held on 24 -01- 2011. 

2 . Government Order No . CI43 SPI 2011, dated : 23 -02- 2011 . 
Preamble : 

The project proposal of M /s Man Global Ltd., Manhouse , 102 Opp . Pawanhans SV Road, Ville Parle (W ), Mumbai - 400 
056 to establish " Iron Ore Benefication Plant - 2 .52 MTPA, Pelletisation Plant - 2 .4 MTPA & 100 MW Captive Power Plant" with an 
investment of Rs. 994 .00 crores , in 325 acres of land , in Mulvad Villages , Basavanabagevadi Taluk , Bijapur District to be acquired 
and allotted by KIADB as SUC was approved in the 24th SHLCC meeting held on 24 -01-2011 and C & l Department has issued GO 
vide No. CI 43 SPI 2011, dated : 23 -02 - 2011 . 

The Company vide their letter dt. 11 -01 -2012 has requested for change of location to Naglavi Village near Belur Industrial 
Area , Dharwad to implement the project in 200 acres of land , for which the Company has not furnished the land details & consent 
from land owners. The proposed land in near to Belur Industrial Area . Opinion from KIADB on whether the said land indentified by 
the Company is proposed for acquisition by KIADB for formation of Industrial Area or for any other purpose to be obtained. KUM 


2J0 - 0 


GADFE3F domme, ndondo, wo er 19 , 2009 


08352 


vide letter dt. 13 -03 -2012 requested KIADB to provide opinion whether the proposed land is under acquisition for formation of 
Industrial Area or any other purpose . Reply is awaited . 

The Committee approved the change of location of project from Muluwad Village , Basavanbagevadi Taluk , Bijapur District 
to Naglavi Village near Belur Industrial Area , Dharwad and to change of name from M /s Man Global Ltd ., to M /s Man Natural 
Resources Ltd . 

Government has examined the recommendationsmade by the State High Level Clearance Committee in the 27th Meeting 
held on 13 -04 -2012 , in all aspects. 
Hence the following Order. 

Government Order No. Ci 43 SPI 2012 , Bangalore , Dated : 28th May 2012 
Government is pleased to approve the change of location of project from Muluwad Village , Basavanabagewadi Taluk , 
Bijapur District to Naglavi Village near Belur Industrial Area, Dharwad and to Change of name of the company from M /s Man Global 
Ltd ., to M /s Man Natural Resources Ltd ., with regard to the approval given vide Government Order read at (2 ) above . 

Other terms and conditions remain the same as in the Government Orders read at (2 ) above. 


By Order and in the name of the Governor of Karnataka 

Jyothi R . J 
Desk Officer (Technical Cell) 
Commerce & Industries Department 


P . R No : 1678 


COMMERCE & INDUSTRIES SECRETARIAT 
Sub : Amendment to earlier approved project proposal of M /s Chettinad Cement Corporation 

Ltd., “ To increase the Cement Plant capacity from 5 MMTPA to 8 . 25 MMTPA with an 
investment of Rs. 1655 . 13 crores at Kallur road Village , Chincholi, Gulbarga - Request 

for approval for additional capacity from 5 MMTPA to 8 .25 MMTPA - Reg. 
Read : 1 . 27th SHLCC meeting held on 13 -04-2012 . 

2. Government Order No. CI 132 SPI 2012, dated : 23-04 - 2012 . 

3. 28th SHLCC meeting held on 23-05-2012 . 
Preamble : 

The proposal of of M /s Chettinad Cement Corporation to establish 2.5 MMTPA cement plant with 30 MW coalbased co 
generation power plant with an investment of Rs. 660.00 crores in 1400 acres at Sangam -K & Kallur road Villages of Chincholli 
taluk ,Gulbarga District was approved in the 14th SHLCC meeting held on 17-03-2008 . 

The company obtained necessary clearances from Revenue department to purchase 1400 acres U /s 109 KLR act and the 
lands are acquired accordingly. 

Further, the company informed that the civil work construction for the factory is in progress and also ordering of 
machineries is completed . 

Considering the availability of sufficient lime stone in their licenced area , the company has proposed to increase the 
Cement Plant capacity from 2 .5 MTPA to 8 .25 MTPA and also Coalbased thermal cogeneration power plant capacity from 30 MW 
to 160 MW along with 26 MW waste heat recovery power plant. 

Directorate of Mines & Geology in their letter dated 26 -04 -2011 has opined that M /s Chettinad Cement Corporation 
Limited has been granted Mining Lease vide No. 2640 to an extent of 1045 .09 acres of lime stone mineral with effect from 25 -09 
2010 to the period of 30 years . The mining lease granted for lime stone lies within the area of Bhima basin . Geologically Bhima 
basin series comprises of alternate bands of lime stones , flaggy lime stones , and Shale s in huge quantities which is suitable for the 
manufacture of Cement. Hence , the leased extent will be sufficient for the enhancement of production from 2.5 MTPA to 8 .25 
MTPA. 

The project proposal for approval for enhancing the capacity of the cement plant from 2 .5 MTPA to 8 .25 MTPA and also 
Coal based thermal cogeneration power plant capacity from 30 MW to 160 MW along with 26 MW waste heat recovery power plant 
with an additional investment of Rs. 1655 . 13 cr was discussed in the 27th SHLCC meeting held on 13- 04 - 2012 and the committee 
approved for enhancement of cement plant capacity from 2.50 to 5 MTPA and also approved the enhancement of capacity from 30 
MW to 160 MW along with 26 MW waste heat recovery power plant. Accordingly , Government Order read at (2) above was issued . 


05380S 


BDF837 OBTE, TOSmob , Zoes, 09 , 9009 


2008 -0 


The company has requested again to consider their request for enhancement of cement plant capacity from approved 5 
MMTPA to 8 .25 MMTPA with an investment of Rs. 1655 . 13 cr . 

The committee approved increasing plant capacity from 5 MMTPA to 8 . 25 MMTPA with an investment of RS . 1655 . 13 
crores . 

Governmenthas examined the recommendationsmade by the State High Level Clearance Committee in the 27th Meeting 
held on 23-05 - 2012, in all aspects . 
Hence the following Order. 

Government Order No . Cl 132 SPI 2012 , Bangalore , Dated : 28th May 2012 
Government is pleased to approve the increase in the plant capacity from 5 MMTPA to 8 .25 MMTPA with an additional 
investment of Rs . 1655 . 13 cr. for the Cement Plant project approved vide Government Order read at (3) above. 

Other terms and conditions remain the same as in the Government Orders read at (2) above . 


By Order and in the name of the Governor of Karnataka 

Jyothi R . J 

Desk Officer (Technical Cell) 
P . R No : 1679 

Commerce & Industries Department 
COMMERCE & INDUSTRIES SECRETARIAT 
Sub : Amendment to earlier approved project proposal of M /s Patel Engineering Ltd . to 

establish in 52 .2 acres (non sez area ) for Electronic Hardware , Software & 
Biotechnology Park out of 103 acres 17 guntas of land at various survey numbers as 
detailed in annexure a of Hulimangala , Gollahalli, Thirupalya and Maragondanahalli 

Villages of Anekal Taluk, Bangalore Urban District - extension of time-Reg . 
Read : 1. Government Order No . ITD /32/MDA/2007 dated : 17 -03- 2008 . 

2 . Addendum No. ITD 02 MDA 2009, dated : 16 -01- 2009. 
3. 27th SHLCC meeting held on 13 -04 - 2012 . 
4 . Government Order No . CI 137 SPI 2012 , dated : 21-04 -2012. 

5 . 28th SHLCC meeting held on 23 -05 -2012 . 
Preamble : 

The proposal of M /s Patel Engineering Ltd . to establish in 52 .2 acres (non sez area ) for Electronic Hardware, Software & 
Biotechnology Park out of 103 acres 17 guntas of land at various survey numbers of Hulimangala , Gollahalli, Thirupalya and 
Maragondanahalli Villages of Anekal Taluk , Bangalore Urban District and G .O . has been issued vide No. ITD / 32 /MDA/2007 dated 
17-03- 2008 referred at ( 1) above, and addendum was issued vide No. ITD 02 MDA 2009 , Bangalore dated 16 -01- 2009 read at (2 ) 
above. In the balance 51. 185 acres , the project proponent proposed to setup two separate “ Sector Specific SEZ s through two 
SPV s created by the subsidiaries of M /s Patel Engineering Ltd ., namely M /s Realcon Pvt. Ltd ., and M /s Hebe Infracon Pvt. 
Ltd ., for establishment of Electronic Hardware Software /IT and ITES SEZ s in 25 .375 and 21.812 acres of land respectively . 

The Company subsequently has submitted another proposal on 27 - 11 -2011 to establish and integrated township with 
Residential mixed use including Residential, Commercial and IT Park project in 147 acres 10 .4 guntas of land at different Sy . No s 
detailed in Annexure B at Hulimangala, Gollahalli , Thirupalya and Maragondanahalli Villages of Anekal Taluk , Bangalore Urban 
District adjacent to their earlier approved project (vide Government Order dated : 17-03-2008 ) with an investment of Rs. 2025 
crores and to provide employment to 51452 persons was approved in 27th SHLCC meeting held on 13-04 -2012 and GO has been 
issued accordingly vide No. CI 137 SPI 2012 Bangalore dated 21-04-2012 read at (4 ) above . 

As the location of the present proposal is adjacent and contiguous land to their earlier approved project and the activity is 
same, the company vide its letter dated 05 - 05 -2012 requested ; 

• To consider the present proposal as expansion and integral to the earlier project approved in 10th SHLCC meeting . 
• Requested to recommend to KIADB to approve the building plan and validity for 5 years to implement the project. 

The project, integrated township with Residential missed use including Residential, Commercial and IT Park in 147 acres 
and 10 .4 guntas of land at different Sy. No. which was approved in 27th SHLCC meeting may be considered as additional activity 
and integral to the earlier approved project of Electronic Hardware/Software /IT and ITES in 52.2 acre of land (Non SEZ Area ) vide 


2007 - 0 


EDTUBE DOZJE , A dowod ,we, n9, 90ng 


05386 


G .O . No. ITD /32/MDA/2007 dated : 17 -03- 2008 . This excludes land proposed for two sectors specific SEZ s namely M /s Realcon 
Pvt., and M /s Hebe Infracon Pvt. Ltd ., for establishment of Electronic Hardware/Software/IT and ITES SEZ s in 25 .375 and 25 .812 
respectively . 

The Project proponent has requested 5 years of time for implementation of project as against 2 years considered by the 
committee . 

The committee approved as follows ; 

3 years time for implementation of the project 
ii. To consider the two projects approve and detailed as under as a single entity . 
a ) To establish Electronic Hardware, Software & Biotechnology Park in 52.2 acres (non SEZ area) out of 103 acres 

17 guntas of land at various Sy . Nos of Hulimangala , Gollahalli, Thirupalya and Maragondanahalli Villages of 
Anekal Taluk , Bangalore Urban District (approved vide GO No . ITD /32/MDA /2007 dated 17-03-2008 and 

addendum was issued vide No. ITD 02 MDA 2009 Bangalore dated 16 -01 - 2009 .) 
b ) Integrated township with Residential mixed use including Residential, Commercial and IT Park project in 147 

acres 10 .4 guntas of land at different Sy . No s detailed in Annexure B at Hulimangala , Gollahalli , Thirupalya and 

Maragondanahalli Villages of Anekal Taluk, Bangalore Urban District (approved in 27th SHLCC ). 

Government has examined the recommendations made by the State High Level Clearance Committee in the 27th Meeting 
held on 13 -04 -2012 , in all aspects . 
Hence the following Order. 

Government Order No. Cl 137 SPI 2012, Bangalore, Dated : 28th May 2012 
Government is pleased to approve the extension of time for 3 years from the date of issue of this Order for implementation 
of the project and ; 

a ) To establish Electronic Hardware , Software & Biotechnology Park in 52 .2 acres (non SEZ area) out of 103 acres 

17 guntas of land at various Sy . Nos of Hulimangala , Gollahalli, Thirupalya and Maragondanahalli Villages of 
Anekal Taluk , Bangalore Urban District (approved vide GO No . ITD /32/MDA /2007 dated 17-03-2008 and 

addendum was issued vide No. ITD 02 MDA 2009 Bangalore dated 16 -01 - 2009 .) 
b ) Integrated township with Residential mixed use including Residential , Commercial and IT Park project in 147 

acres 10 .4 guntas of land at different Sy . No s detailed in Annexure B at Hulimangala , Gollahalli, Thirupalya and 

Maragondanahalli Villages of Anekal Taluk , Bangalore Urban District (approved in 27th SHLCC ). 
Other terms and conditions remain the same as in the Government Orders read at ( 2) above . 


By Order and in the name of the Governor ofKarnataka 

Jyothi R . J 
Desk Officer (Technical Cell) 
Commerce & Industries Department. 


P . R No : 1680 


COMMERCE & INDUSTRIES SECRETARIAT 

ADDENDUM 

No . Cl 139 SPI 2012 , Bangalore , dated 28 -05 - 2012 
Sub : Approval to the Project Proposal of M /s. Summit Developments Pvt. Ltd., to establish “ IT 

Park /Commercialwith residential and supporting facilities catering to the requirements of SME Sector of 
IT /ITES/ BPO Industry" project at Tharahunse Village , Jala Hobli, Bangalore North Taluk , Bangalore 

Rural District-Reg . 

Read : Government Order No. CI 139 SPI 2012 , dated : 21 -04 -2012 . 
Preamble : 

In the Order portion of the Government Order CI 139 SPI 2012 , dated 21-04 - 2012 , after the words”...... Tharahyunse 
Village, Jala Hobli , Bangalore North Taluk , Bangalore Rural District” the following words shall be inserted , " the identified area 
for the project was the only area suitable for the development of the project as there was no suitable alternate land 
available in the vicinity for the project” 

By Order and in the name of the Governor of Karnataka 

Jyothi R . J. 

Desk Officer [Technical Cell] 
P . R . 1681 

Commerce & Industries Department 


೧೯೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೧ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಮೆ | ಐಸಿಎಲ್ ಷುಗರ್ ಲಿಮಿಟೆಡ್ ಇವರಿಗೆ ಕೈಗಾರಿಕಾ ನೀತಿ 1996 - 2001ರ ಅನ್ವಯ ತೆರಿಗೆ ರಿಯಾಯಿತಿ ಮಂಜೂರು 

ಮಾಡುವ ಬಗ್ಗೆ. 
ಓದಲಾಗಿದೆ: 1) 69ನೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆ ದಿನಾಂಕ 18 -11 -2000 

2) ದಿನಾಂಕ 29 -12 - 2000ರ ನಿರ್ದೇಶನಾಲಯದ ಪತ್ರ 
3) ಆಯುಕ್ತಾಲಯದ ಪತ್ರ ಸಂಖ್ಯೆ: ಐಡಿಎಲ್‌/ ಇ5 /214 /ಐಸಿಎಲ್/ಎನ್. ಯು . ಸಿ./2001 - 02 , ದಿನಾಂಕ 18 - 7 2001. 
4) ರಿಟ್ ಅರ್ಜಿ ಸಂಖ್ಯೆ : 32700 - 32702 /2002 ರಲ್ಲಿ ದಿನಾಂಕ 8 -7 - 2003 ರಂದು ನೀಡಿದ ತೀರ್ಪು ಮತ್ತು ದಿನಾಂಕ 

15 - 10 - 2003 ರಂದು ನೀಡಿದ ಮುಂದುವರೆದ ಆದೇಶ. 
ಪ್ರಸ್ತಾವನೆ: 

ಮೆಗೆ ಐ . ಸಿ .ಎಲ್. ಷುಗರ್ ಲಿಮಿಟೆಡ್, ಮಾಕವಳ್ಳಿ ಗ್ರಾಮ , ಕೆ. ಆರ್.ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆಯಲ್ಲಿ, ಫೆಬ್ರವರಿ 1997ರಲ್ಲಿ ನಡೆದ 17ನೇ 
ರಾಜ್ಯ ಮಟ್ಟದ ಏಕ ಗವಾಕ್ಷಿ ಸಮಿತಿ ಸಭೆಯ ಅನುಮೋದನೆಯಂತೆ 2500 ಟಿ. ಸಿ . ಡಿ . ಹೊಸ ಸಕ್ಕರೆ ಕಾರ್ಖಾನೆಯನ್ನು ಸಹ ವಿದ್ಯುತ್ ಉತ್ಪಾದನಾ 
ಘಟಕದೊಂದಿಗೆ ಸ್ಥಾಪನೆ ಮಾಡಿರುತ್ತಾರೆ. ಈ ಕಾರ್ಖಾನೆಯು ಭಾರತ ಸರ್ಕಾರದಿಂದ ಪರವಾನಿಗೆ ಸಂಖ್ಯೆ ಎಲ್‌ಐ 70 /96 ದಿನಾಂಕ 4 - 3 -1996ರಲ್ಲಿ 
ನೊಂದಾಯಿಸಿರುತ್ತದೆ. ಈ ಘಟಕವು ಕಬ್ಬು ಅರೆಯುವುದನ್ನು ದಿನಾಂಕ 2 - 8 -1999 ರಿಂದ ಪ್ರಾರಂಭಿಸಿರುತ್ತದೆ. ಈ ಮೇರೆಗೆ ಇವರು ಕಬ್ಬು ಖರೀದಿ 
ಮೇಲಿನ ತೆರಿಗೆ ಮುಂದೂಡಿಕೆ ಸೌಲಭ್ಯ ಪಡೆಯಲು ಹೊಸ ಘಟಕ ಪ್ರಮಾಣ ಪತ್ರವನ್ನು (New Unit Certificate) ಹಾಗೂ ಕೈಗಾರಿಕಾ ನೀತಿ 1996 
2001 ರಂತೆ ಮೊಲಾಸಿಸ್ ಮೇಲೆ ಮಾರಾಟ ತೆರಿಗೆ ವಿನಾಯಿತಿ ದೃಡೀಕರಣ ಪತ್ರ ನೀಡುವಂತೆ ಕೋರಿರುತ್ತಾರೆ. 

ದಿನಾಂಕ 18-11 - 2000 ರಂದು ನಡೆದ 69ನೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ಇವರಿಗೆ ಕಬ್ಬು ಖರೀದಿ ಮೇಲಿನ ತೆರಿಗೆಗೆ 
ಮುಂದೂಡಿಕೆ ಸೌಲಭ್ಯ ಪಡೆಯಲು ಹೊಸ ಘಟಕ ಪ್ರಮಾಣ ಪತ್ರವನ್ನು ( New Unit Certificate) ಹಾಗೂ ಕೈಗಾರಿಕಾ ನೀತಿ 1996 -2001 ರಂತೆ 
ಮೊಲಾಸಿಸ್ ಮೇಲೆ ಮಾರಾಟ ತೆರಿಗೆ ವಿನಾಯಿತಿ ಧೃಡೀಕರಣ ಪತ್ರ ನೀಡುವ ಬಗ್ಗೆ ದೀರ್ಘವಾಗಿ ಚರ್ಚಿಸಿದ್ದು , ಯಾವುದೇ ಘಟಕವು ಕಬ್ಬು ಖರೀದಿ 
ಮೇಲಿನ ತೆರಿಗೆ ಮುಂದೂಡಿಕೆ ಸೌಲಭ್ಯ ಪಡೆದಿದ್ದಲ್ಲಿ, ಆ ಘಟಕಕ್ಕೆ ಉಪ ಉತ್ಪನ್ನಗಳಾದ ಮೊಲಾಸಿಸ್, ಬಗ್ಯಾಸೆ ಮತ್ತು ಫಿಲ್ಟರ್‌ ಕೇಕ್‌ಗಳ ಮೇಲೆ 
ಮಾರಾಟ ತೆರಿಗೆ ವಿನಾಯಿತಿ ಸೌಲಭ್ಯವನ್ನು ನೀಡದಿರಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಈ ತೀರ್ಮಾನವನ್ನು ಸದರಿ ಘಟಕಕ್ಕೆ ದಿನಾಂಕ 29 -12 
2000ರ ನಿರ್ದೇಶನಾಲಯದ ಪತ್ರದಲ್ಲಿ ತಿಳಿಸಲಾಗಿದೆ. 

ಮೇಲ್ಕಂಡ ತೀರ್ಮಾನದಂತೆ, ಘಟಕದವರು ಇವರ ಪತ್ರ ದಿನಾಂಕ 12 - 7- 2001ರಲ್ಲಿ ಉಪ ಉತ್ಪನ್ನವಾದ ಮೊಲಾಸಿಸ್ ಮೇಲೆ ಮಾರಾಟ 
ತೆರಿಗೆ ವಿನಾಯಿತಿ ಸೌಲಭ್ಯವನ್ನು ಪಡೆಯಲು ಅರ್ಜಿ ಸಲ್ಲಿಸುವುದಿಲ್ಲವೆಂಬುದಾಗಿ ಹೇಳಿಕೆ ನೀಡಿರುತ್ತಾರೆ. ಒಂದು ವೇಳೆ ಇತರೆ ಸಕ್ಕರೆ ಕಾರ್ಖಾನೆಗಳಿಗೆ 
ಮಾರಾಟ ತೆರಿಗೆ ವಿನಾಯಿತಿಯನ್ನು ಉಪ ಉತ್ಪನ್ನದ (ಮೊಲಾಸಿಸ್ ) ಮೇಲೆ ನೀಡಿದಲ್ಲಿ, ಈ ಸೌಲಭ್ಯವನ್ನು ಸದರಿ ಘಟಕಕ್ಕೂ ನೀಡಲು ತಿಳಿಸಿರುತ್ತಾರೆ. 
ಇವರ ಕೋರಿಕೆಯಂತೆ ಸದರಿ ಘಟಕಕ್ಕೆ ಕಬ್ಬು ಖರೀದಿ ತೆರಿಗೆಯನ್ನು ಬಡ್ಡಿ ರಹಿತ ಸಾಲವನ್ನಾಗಿ ಪರಿವರ್ತಿಸಿಕೊಳ್ಳುವ ಬಗ್ಗೆ ಪತ್ರ ಸಂಖ್ಯೆ : 
ಐಡಿಎಲ್‌ / ಇ5 / 214 / ಐಸಿಎಲ್ / ಎನ್. ಯು . ಸಿ / 2001 - 02 , ದಿನಾಂಕ 18 - 7 - 2001ರಲ್ಲಿ ಹೊಸ ಘಟಕ ಪ್ರಮಾಣ ಪತ್ರವನ್ನು ( New Unit Certificate) 
ನೀಡಲಾಗಿದೆ. 

ಮುಂದುವರೆದಂತೆ, ಸದರಿ ಘಟಕವು ಇವರ ಪತ್ರ ದಿನಾಂಕ 31 -1 - 2001 ರಂದು ಸರ್ಕಾರಕ್ಕೆ ನೀಡಿದ್ದ ಮನವಿಯ ಮೇರೆಗೆ ಸರ್ಕಾರವು ಪತ್ರ 
ದಿನಾಂಕ 27 - 3- 2002ರಲ್ಲಿ ಉಪ ಉತ್ಪನ್ನಗಳಾದ ಮೊಲಾಸಿಸ್ ಮತ್ತು ಬಗ್ಯಾಸೆಗಳ ಮೇಲೆ ಮಾರಾಟ ತೆರಿಗೆ ವಿನಾಯಿತಿ ಸೌಲಭ್ಯವನ್ನು ನೀಡಲು 
ಸಾಧ್ಯವಿಲ್ಲವೆಂಬುದಾಗಿ ಘಟಕಕ್ಕೆ ತಿಳಿಸಿರುತ್ತಾರೆ . 

ಮುಂದುವರೆದಂತೆ, ವಾಣಿಜ್ಯ ತೆರಿಗೆ ಇಲಾಖೆಯವರು, ಘಟಕದ ಉಪ ಉತ್ಪನ್ನವಾದ ಮೊಲಾಸಿಸ್ ಮಾರಾಟದ ಮೇಲಿನ ತೆರಿಗೆ ವಸೂಲಿ ಬಗ್ಗೆ 
ಕಾನೂನು ರೀತಿ ಕ್ರಮ ವಹಿಸಿದ್ದರ ಮೇರೆಗೆ, ಸದರಿ ಘಟಕವು ಗೌ : ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ: 32700 -32702 /2002 ರಲ್ಲಿ 
ದಾವೆ ಹೂಡಿದ್ದು, ದಾವೆಯ ಬಗ್ಗೆ ಗೌ : ಉಚ್ಚ ನ್ಯಾಯಾಲಯವು ದೀರ್ಘವಾಗಿ ಚರ್ಚಿಸಿದ್ದು, ದಿನಾಂಕ 8- 7- 2003ರ ಆದೇಶದಲ್ಲಿ ನಿರ್ದೇಶನಾಲಯದ 
ಪತ್ರ ದಿನಾಂಕ 29 -12 - 2000 ಮತ್ತು ಸರ್ಕಾರದ ಪತ್ರ ದಿನಾಂಕ 27 -3 -2002ರಲ್ಲಿ ಘಟಕಕ್ಕೆ ನೀಡಿರುವ ಆದೇಶಗಳನ್ನು set aside ಮಾಡಲಾಗಿದ್ದು, 
ಸರ್ಕಾರ ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯು ಸದರಿ ಘಟಕದವರ ಮನವಿಯನ್ನು ಕಾನೂನು ರೀತ್ಯ ಪರಿಶೀಲಿಸಿ Speaking Order 
ಹೊರಡಿಸಲು ಆದೇಶಿಸಿರುತ್ತದೆ. ಇದೇ ರೀತಿ ಗೌ : ಉಚ್ಚ ನ್ಯಾಯಾಲಯದ ಆದೇಶ ದಿನಾಂಕ 15 - 10 - 2003ರಲ್ಲಿ ಮುಂದುವರೆದ ಆದೇಶದಂತೆ 8 
(ಎಂಟು) ವಾರಗಳ ಅವಧಿಯೊಳಗೆ ಪ್ರಧಾನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆರವರು ಘಟಕಕ್ಕೆ ಸಂಬಂಧಿಸಿರುವ ಬಾಕಿ ಇರುವ ಎಲ್ಲಾ 
ಅರ್ಜಿಗಳನ್ನು ವಿಲೇ ಮಾಡುವಂತೆ ಸೂಚಿಸಿರುತ್ತಾರೆ. 

ದಿನಾಂಕ 26- 2 - 2004 ರಂದು ನಡೆದ 79ನೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ಗೌ : ಉಚ್ಚ ನ್ಯಾಯಾಲಯ ಆದೇಶ ದಿನಾಂಕ 
8 -7 - 2003 ರಂತೆ ಸದರಿ ಘಟಕದ ಮನವಿಯನ್ನು ಮರು ಪರಿಶೀಲಿಸಿ, ಸದರಿ ಘಟಕಕ್ಕೆ ಖರೀದಿ ತೆರಿಗೆ ಮುಂದೂಡಿಕೆ ಸೌಲಭ್ಯ ಹಾಗೂ ಮಾರಾಟ 
ತೆರಿಗೆ ವಿನಾಯಿತಿ ನೀಡುವುದು ದ್ವಿವಳಿ ಪ್ರಯೋಜನವಾಗುವುದರಿಂದ (ಡೂಪ್ಲಿಕೇಷನ್ ) ಮಾರಾಟ ತೆರಿಗೆ ವಿನಾಯಿತಿ ಸೌಲಭ್ಯ ನೀಡಲು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೨, ೨೦೧೨ 


೧೯೬೧ 


ಸಾಧ್ಯವಿಲ್ಲವೆಂಬುದಾಗಿ ತೀರ್ಮಾನಿಸಿರುತ್ತದೆ . ಈ ತೀರ್ಮಾನವನ್ನು ದಿನಾಂಕ 15 -3 -2004ರಲ್ಲಿ ಸರ್ಕಾರಿ ವಕೀಲರಿಗೆ ಮುಂದಿನ ಕ್ರಮಕ್ಕಾಗಿ 
ಕಳುಹಿಸಲಾಗಿದೆ. ಸರ್ಕಾರವು ಸಹ ಈ ತೀರ್ಮಾನದಂತೆ ಘಟಕಕ್ಕೆ ದಿನಾಂಕ 2 - 12 - 2004 ರಂದು ಹಿಂಬರಹ ನೀಡಿರುತ್ತದೆ. 

ಮುಂದುವರೆದಂತೆ, ಸದರಿ ಘಟಕವು ಮೇಲ್ಕಂಡ ಹಿಂಬರಹದ ಹಿನ್ನೆಲೆಯಲ್ಲಿ ರಿಟ್ ಅರ್ಜಿ ಸಂಖ್ಯೆ: 25401-504/2004ರಲ್ಲಿ ಗೌ : ಉಚ್ಚ 
ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು , ಗೌ : ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಹಿನ್ನೆಲೆಯಲ್ಲಿ ದೀರ್ಘವಾಗಿ ಚರ್ಚಿಸಿದ್ದು, ದಿನಾಂಕ 30 -9 - 2011ರಲ್ಲಿ 
ಕೆಳಕಂಡಂತೆ ಆದೇಶ ಹೊರಡಿಸಿರುತ್ತದೆ. 

In the Circumstances, whether the concession /deferment of purchase tax vis -à -vis the exemption on 
payment of sales tax on by-products would amount to double benefit has to be discussed by the State Level 
Committee once again and take appropriate decision according to law . In that context, the impugned order 
passed by the State Level Committee refusing exemption sought by the petitioner is quashed . Matter is remitted 
to the State Level Committee to analyze the fact situation i.e concession shown by the Government policy on 
payment of purchase tax and on payment of sales tax exemption on by -products and take a decision within 
three months from the date of receipt of this order. However the assessment orders if any , passed would be 
subject to the result of the decision that would be taken by the State Level Committee once again or else by the 
appellate authority. Till a decision is taken by the Committee , there shall be a stay on enforcement of payment 

of tax as assessed in the impugned orders . 

ಮೇಲ್ಕಂಡ ಗೌ : ಉಚ್ಚ ನ್ಯಾಯಾಲಯದ ಆದೇಶ ದಿನಾಂಕ 30 - 9 - 2011 ರನ್ವಯ, ದಿನಾಂಕ 11- 01 - 2012 ರಂದು ನಡೆದ 106ನೇ ರಾಜ್ಯ 
ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿದ್ದು, ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಮುಂದಿನ ಸಭೆಯಲ್ಲಿ ಸದರಿ ಘಟಕದ 
ಪ್ರತಿನಿಧಿಗಳು ಹಾಜರಾಗಿ ಸಭೆಗೆ ಲಿಖಿತ ಹೇಳಿಕೆ ಸಲ್ಲಿಸಲು ಅವಕಾಶ ಕಲ್ಪಿಸಿ ನಂತರ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ತೀರ್ಮಾನಿಸಲಾಯಿತು. 

ಮೇಲ್ಕಂಡಂತೆ ಸದರಿ ವಿಷಯವನ್ನು ದಿನಾಂಕ 23 - 02 - 2012 ರಂದು ನಡೆದ 107ನೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ಘಟಕದ 
ಪ್ರತಿನಿಧಿಗಳಿಂದ ಲಿಖಿತ ಹೇಳಿಕೆಯನ್ನು ಪಡೆದು ಚರ್ಚಿಸಿದ್ದು, ಅವರಿಗೆ 1996 - 2001ರ ಕೈಗಾರಿಕಾ ನೀತಿಯಂತೆ, ಬೈ - ಪ್ರಾಡಕ್ಟ್ ಮಾರಾಟಗಳ ಮೇಲೆ 
ಅವರು ಉತ್ಪಾದನೆ ಮಾಡಿದ ದಿನಾಂಕದಿಂದ ಮಾರಾಟ ತೆರಿಗೆ ವಿನಾಯಿತಿ ಪರಿಗಣಿಸಲು ಕೋರಿರುವ ಮನವಿಯ ಬಗ್ಗೆ ಇನ್ನು ಹೆಚ್ಚುವರಿ 
ದಾಖಲಾತಿಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಸಹ ಸಲ್ಲಿಸಲು ದಿನಾಂಕ 03- 03 - 2012ರವರೆಗೆ ಕಾಲಾವಕಾಶವನ್ನು ನೀಡಲು ಹಾಗೂ ಅಂತಿಮ 
ತೀರ್ಮಾನ ತೆಗೆದುಕೊಳ್ಳಲು 31- 3- 2012ರವರೆಗೂ ಕಾಲಾವಕಾಶವನ್ನು ನೀಡುವಂತೆ ಗೌ : ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು 
ತೀರ್ಮಾನಿಸಲಾಗಿತ್ತು. ಗೌ : ಉಚ್ಚ ನ್ಯಾಯಾಲಯಕ್ಕೆ ಕಾಲಾವಕಾಶ ಕೋರಿ ಮನವಿ ಸಲ್ಲಿಸಿದ್ದು , ಈ ಸಂಬಂಧ ಘಟಕದ ರಿಟ್ ಅರ್ಜಿ ಸಂಖ್ಯೆ 
24501 /2004ಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಗೌ : ಉಚ್ಚ ನ್ಯಾಯಾಲಯವು ದಿನಾಂಕ 03- 03- 2012ರ ಆದೇಶದಲ್ಲಿ ಈ ಘಟಕವು ಕಬ್ಬು ಖರೀದಿ 
ತೆರಿಗೆ ಮುಂದೂಡಿಕೆ ಹಾಗೂ ಕೈಗಾರಿಕಾ ನೀತಿಯಂತೆ ಬೈ - ಪ್ರಾಡಕ್ಟ್ ಗಳಿಗೆ ಮಾರಾಟ ತೆರಿಗೆ ವಿನಾಯಿತಿ ನೀಡುವ ಬಗ್ಗೆ ಪರಿಶೀಲಿಸಿ, ಅಂತಿಮ 
ತೀರ್ಮಾನ ತೆಗೆದುಕೊಳ್ಳಲು ರಾಜ್ಯ ಸಮನ್ವಯ ಸಮಿತಿಗೆ ಹೆಚ್ಚುವರಿ ಮೂರು ತಿಂಗಳ ಕಾಲಾವಕಾಶ ನೀಡಿರುತ್ತದೆ. ಸದರಿ ಘಟಕದವರು ದಿನಾಂಕ 03 
03 -2012ರಂದು ಮಾರಾಟ ತೆರಿಗೆ ವಿನಾಯಿತಿ ಸಂಬಂಧ ಕೆಲವು ಹೆಚ್ಚುವರಿ ವಿವರಣೆಯನ್ನು ಹಾಗೂ ದಾಖಲಾತಿಗಳನ್ನು ನಿರ್ದೇಶನಾಲಯಕ್ಕೆ ಸಲ್ಲಿಸಿ, 
ಈ ಘಟಕಕ್ಕೆ 1996ರ ಕೈಗಾರಿಕಾ ನೀತಿಯನ್ವಯ ಮಾರಾಟ ತೆರಿಗೆ ಸೌಲಭ್ಯವನ್ನು ಕೋರಿ ಮನವಿ ಸಲ್ಲಿಸಿ ಕೆಳಕಂಡಂತೆ ತಿಳಿಸಿರುತ್ತಾರೆ. 

ದಿನಾಂಕ 1-8-1997 ರಲ್ಲಿ ಹೊರಡಿಸಿರುವ ಸರ್ಕಾರಿ ಆದೇಶ ಸಂಖ್ಯೆ : ಸಿಐ /254/ಎಸ್. ಪಿ.ಸಿ./96 ರಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ 
ವಿಸ್ತರಣೆ/ಆಧುನೀಕರಣ /ವೈವಿದ್ದೀಕರಣ ಯೋಜನೆಗಳಿಗೂ ಕಬ್ಬು ಖರೀದಿ ಮೇಲಿನ ತೆರಿಗೆ ಮುಂದೂಡಿಕೆ ಸೌಲಭ್ಯ 
ವಿಸ್ತರಿಸಲಾಗಿದ್ದು , ಇದರಲ್ಲಿ ಕೈಗಾರಿಕಾ ನೀತಿ 1996 -2001ರ ಕೈಗಾರಿಕಾ ನೀತಿಯಂತೆ ಸಕ್ಕರೆ ಕಾರ್ಖಾನೆಗಳನ್ನು ಸವಲತ್ತು 
“ ಥಸ್ಟ್ ಸೆಕ್ಟರ್ ” (Thrust Sector) ಎಂಬುದಾಗಿ ಪರಿಗಣಿಸಿದ್ದು, ಇದರಂತೆ ಇವರಿಗೆ Purchase Tax & Sales Tax ಸೌಲಭ್ಯ 
ಪಡೆಯಲು ಅರ್ಹತೆ ಇರುವುದಾಗಿ ತಿಳಿಸಿರುತ್ತಾರೆ. 
ಮೆ : ಕಲ್ಯಾಣಿ ಫೆರಸ್ ಇಂಡಸ್ಟ್ರೀಸ್ ಲಿ., ರವರಿಗೆ ಸರ್ಕಾರವು Purchase Tax & Sales Tax ವಿನಾಯಿತಿ ಸೌಲಭ್ಯಗಳನ್ನು 
ನೀಡಿ ಅಧಿಸೂಚನೆ ಹೊರಡಿಸಿರುವುದರಿಂದ, ಸಕ್ಕರೆ ಕಾರ್ಖಾನೆಗಳಿಗೆ Purchase Tax & Sales Tax ಸೌಲಭ್ಯ ನೀಡುವುದು 
ಡೂಪ್ಲಿಕೇಷನ್ ಆಗುವುದಿಲ್ಲವೆಂಬುದಾಗಿ ತಿಳಿಸಿರುತ್ತಾರೆ. 
ವಾಣಿಜ್ಯ ತೆರಿಗೆ ಇಲಾಖೆಯವರು ಗೌಂಡ್‌ನಟ್‌ ಆಯಿಲ್ ಮತ್ತು ಅಕ್ಕಿ ಗಿರಣಿಗಳ ವಿರುದ್ಧ Purchase Tax & Sales Tax 
ಗಳಿಗೆ ಸಂಬಂಧಿಸಿದಂತೆ ಹೂಡಿದ್ದ ಅಪೀಲ್ ಪ್ರಕರಣಗಳನ್ನು ಗೌ : ಉಚ್ಚ ನ್ಯಾಯಾಲಯವು ತಿರಸ್ಕರಿಸಿರುವ ಆದೇಶದ 
ಪ್ರತಿಗಳನ್ನು ಲಗತ್ತಿಸಿರುತ್ತಾರೆ. 
ಸದರಿ ಘಟಕವು ಡಿಸ್ಟಿಲರಿ ಹೊಂದಿಲ್ಲದ ಕಾರಣ, ಮೊಲಾಸಿಸ್‌ನ್ನು ಮಾರಾಟ ಮಾಡಿರುತ್ತದೆ. ಇದೇ ರೀತಿ ಇದ್ದ ಮೆ : 
ಚಾಮುಂಡೇಶ್ವರಿ ಶುಗರ್, ಮದ್ದೂರು ತಾಲ್ಲೂಕು ಇವರಿಗೆ ಮಾರಾಟ ತೆರಿಗೆ ಸೌಲಭ್ಯ ನೀಡಿರುವುದಾಗಿ ತಿಳಿಸಿರುತ್ತಾರೆ. 


re 


೧೯೬೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜುಲೈ ೧೨ , ೨೦೧೨ 


ಭಾಗ- ೧ 


ಮೇಲ್ಕಂಡ ಎಲ್ಲಾ ಅಂಶಗಳ ಬಗ್ಗೆ ದಿನಾಂಕ 27 -3 - 2012ರ 108ನೇ ಸಭೆಯಲ್ಲಿ ಚರ್ಚಿಸಲಾಗಿರುತ್ತದೆ. ಘಟಕದವರು ಸಲಿಸಿರುವ 
ವಿವರಣೆಯನ್ನು ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ ಹಾಗೂ ಈಗಾಗಲೇ 69 ಮತ್ತು 19ನೇ ರಾಜ್ಯ ಮಟ್ಟದ ಎಸ್.ಎಲ್.ಸಿ.ಸಿ. ಸಭೆಗಳಲ್ಲಿ 
ತೆಗೆದುಕೊಂಡ ತೀರ್ಮಾನಗಳನ್ನು ಮರುಪರಿಶೀಲಿಸಿ ಕಬ್ಬು ಖರೀದಿ ತೆರಿಗೆ ಮುಂದೂಡಿಕೆ ಹಾಗೂ ಕೈಗಾರಿಕಾ ನೀತಿಯಂತೆ ಬೈ - ಪ್ರಾಡಕ್ಟ್ಗಳಿಗೆ ಮಾರಾಟ 
ತೆರಿಗೆ ವಿನಾಯಿತಿ ನೀಡುವುದು ದ್ವಿವಳಿ ಪ್ರಯೋಜನ (Double benefit) ಆಗುವುದೇ ಎಂಬ ಬಗ್ಗೆ ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಪಡೆಯಲು 
Terms of Reference ಸಿದ್ದಪಡಿಸುವ ಕುರಿತು ಹೆಚ್ಚುವರಿ ವಾಣಿಜ್ಯ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಹಾಗೂ ನಿರ್ದೇಶಕರು ( ತಾಂತ್ರಿಕ ಕೋಶ), 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಈ ಅಧಿಕಾರಿಗಳನ್ನೊಳಗೊಂಡ ಉಪ ಸಮಿತಿಯನ್ನು ರಚಿಸಿ ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು 
ಕೈಗಾರಿಕಾ ಇಲಾಖೆ ರವರ ಅನುಮೋದನೆಯೊಂದಿಗೆ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆದು ಮುಂದಿನ ಎಸ್.ಎಲ್. ಸಿ. ಸಿ. ಸಭೆಗೆ ಮಂಡಿಸಲು 
ತೀರ್ಮಾನಿಸಿತು, ಇದರಂತೆ ಕಾನೂನು ಇಲಾಖೆಯ ಕೆಳಕಂಡಂತೆ ಅಭಿಪ್ರಾಯ ನೀಡಿರುತ್ತದೆ. 
Terms of References of sub 

Sub-committee Opinion of Law Department (109): 
committee : 
1 . Whether the grant of sugar | ಅಂಶ 1ರಲ್ಲಿ ಆಡಳಿತ ಇಲಾಖೆಯು, ರಾಜ್ಯ ಸರ್ಕಾರವು 1973, 1985 ಮತ್ತು 1997ರ ಸರ್ಕಾರಿ 

cane purchase tax deferral ಅದೇಶದನ್ವಯ ಕಬ್ಬು ಖರೀದಿ ತೆರಿಗೆ ಮುಂದೂಡಿಕೆಗೆ ಆದೇಶ ನೀಡಿರುತ್ತದೆ ಮತ್ತು 1996 - 2001ರ 
facility as per G .O .s of 1973, ಕೈಗಾರಿಕಾ ನೀತಿಯಂತೆ ಮೆ : ಐ. ಸಿ.ಎಲ್. ಷುಗರ್ಸ್ ಲಿ, ರವರ By -Product ಮಾರಾಟ ತೆರಿಗೆ 
1985 and 1997 and grant of ವಿನಾಯಿತಿ ನೀಡಿರುವುದು Double- Benefit ಆಗುತ್ತದೆಯೇ ಎಂಬ ಬಗ್ಗೆ 1996 - 2001 ಕೈಗಾರಿಕಾ 
sales tax exemption facility on ನೀತಿಯನ್ನು ಪರಿಶೀಲಿಸಿದಾಗ, ರಾಜ್ಯ ಸರ್ಕಾರವು ಕ್ರಮ ಸಂಖ್ಯೆ : 5 ರಲ್ಲಿ ಮಾರಾಟ ತೆರಿಗೆ 
finished products /by-products ವಿನಾಯಿತಿಯನ್ನು ಘೋಷಣೆ ಮಾಡಿರುತ್ತದೆ . ಆದರೆ, ಮಾರಾಟ ತೆರಿಗೆ ವಿನಾಯಿತಿ ಪಡೆಯಲು ಕಬ್ಬು 
as per industrial Policy 1996 ಖರೀದಿ ತೆರಿಗೆ ಮುಂದೂಡಿಕೆಗೆ ಅನುಮತಿ ನೀಡಿರುವ ಘಟಕಗಳಿಗೆ ಮಾರಾಟ ತೆರಿಗೆ ವಿನಾಯಿತಿ 
01 amount to duplication of ಪಡೆಯಲು ಸಾಧ್ಯವಿಲ್ಲ ಅಥವಾ ಮಾರಾಟ ತೆರಿಗೆ ವಿನಾಯಿತಿ ಅನ್ವಯವಾಗುವುದಿಲ್ಲವೆಂದು 
incentives ? 

ಸ್ಪಷ್ಟಪಡಿಸಿರುವುದಿಲ್ಲ. ರಾಜ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ: 24501/2004ರಲ್ಲಿ ದಿನಾಂಕ 
30 - 09 -2011ರಂದು ಆದೇಶ ನೀಡಿದ್ದು ಆದೇಶದ ಪುಟ ಸಂಖ್ಯೆ : 24ರಲ್ಲಿ. “In my opinion determent 
of the payment of purchase tax and treating it as interest free loan to be remitted to the 
Government thereafter within stipulated time of 5 years would not be total exemption but 
only is a concession ” ಎಂದು ಸ್ಪಷ್ಟಪಡಿಸಿರುತ್ತದೆ. ನ್ಯಾಯಾಲಯದ ಆದೇಶ, ಕೈಗಾರಿಕಾ ನೀತಿ ಹಾಗೂ 
ಕಬ್ಬು ಖರೀದಿ ತೆರಿಗೆ ಮುಂದೂಡಿಕೆ ಬಗ್ಗೆ ರಾಜ್ಯ ಸಮನ್ವಯ ಸಮಿತಿಯು ಹೊರಡಿಸಿರುವ ಆದೇಶ 
ಮತ್ತು ಚರ್ಚೆಯ ಅಂಶಗಳನ್ನು ಪರಿಶೀಲಿಸಿದಾಗ, ಕಬ್ಬು ಮಾರಾಟ ತೆರಿಗೆ ಮುಂದೂಡಿಕೆಯನ್ನು ರಾಜ್ಯ 
ಸಮನ್ವಯ ಸಮಿತಿ ಅಥವಾ ಆಡಳಿತ ಇಲಾಖೆಯ ಪೂರ್ಣ ವಿನಾಯಿತಿ (Total Exemption ಎಂದು 
ಪರಿಗಣಿಸುತ್ತದೆಯೇ ಅಥವಾ Incentive/Concession ಎಂದು ಪರಿಗಣಿಸುತ್ತದೆಯೇ ಎಂಬ ಅಂಶದ 
ಆಧಾರದ ಮೇಲೆ ಮಾರಾಟ ತೆರಿಗೆ ವಿನಾಯಿತಿ ನೀಡುವುದು (Double Benefit) ಆಗುತ್ತದೆಯೇ ಅಥವಾ 
ಇಲ್ಲವೆ ಎಂದು ಪರಿಶೀಲಿಸಿ, ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ. ರಾಜ್ಯ ಸಮನ್ವಯ ಸಮಿತಿಯ ಕಬ್ಬು 
ಖರೀದಿ ತೆರಿಗೆ ಮುಂದೂಡಿಕೆಯನ್ನು ಕೇವಲ Incentive ಅಥವಾ Meager Concession ಎಂದು 
ಪರಿಗಣಿಸಿದಲ್ಲಿ, ಮಾರಾಟ ತೆರಿಗೆ ವಿನಾಯಿತಿಯನ್ನು By product ಗಳಿಗೆ ನೀಡುವುದು Double Benefit 
ಆಗುವುದಿಲ್ಲ . ಕಬ್ಬು ಖರೀದಿ ತೆರಿಗೆ ಮುಂದೂಡಿಕೆಯನ್ನು Total Exemption ಎಂದು ರಾಜ್ಯ ಸಮನ್ವಯ 
ಸಮಿತಿಯು ಆಡಳಿತಾತ್ಮಕವಾಗಿ ಪರಿಶೀಲಿಸಿ, ಪರಿಗಣಿಸಿದಲ್ಲಿ, By product ಗಳಿಗೆ ನೀಡುವ ಮಾರಾಟ 
ತೆರಿಗೆ ವಿನಾಯಿತಿಯು Double Benefit ಆಗುತ್ತದೆ ಎಂದು ಪರಿಗಣಿಸಬೇಕಾಗುತ್ತದೆ. 

ಆಡಳಿತ ಇಲಾಖೆಯು ಕಬ್ಬು ಖರೀದಿ ತೆರಿಗೆ ಮುಂದೂಡಿಕೆಯನ್ನು ಯಾವ ರೀತಿಯಲ್ಲಿ 
ಅರ್ಥೈಸುತ್ತದೆಯೋ ಅದರ ಆಧಾರದ ಮೇಲೆ ಮಾರಾಟ ತೆರಿಗೆ ವಿನಾಯಿತಿ Double Benefit ಆಗುತ್ತದೆ 
ಅಥವಾ ಇಲ್ಲವೆಂದು ತೀರ್ಮಾನಿಸಬೇಕಾಗುತ್ತದೆ. ಕಬ್ಬು ಖರೀದಿ ತೆರಿಗೆ ಪಾವತಿ ಮಾಡುವುದನ್ನು ನಿಗದಿತ 
ಸಮಯದವರೆಗೆ ಮುಂದೂಡಿದಲ್ಲಿ, ಸದರಿ ಅವಧಿಯಲ್ಲಿ ಮೆ : ಐ . ಸಿ. ಎಲ್. ಷುಗರ್ ಲಿ., ರವರಿಗೆ ಯಾವ 
ಪ್ರಮಾಣದಲ್ಲಿ ಆರ್ಥಿಕ ಪ್ರಯೋಜನ ಪಡೆಯುತ್ತಾರೆ ಎಂಬುದನ್ನು ಪರಿಶೀಲಿಸಿ, ಆಡಳಿತ ಇಲಾಖೆಯು 
ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ. ಮೆ : ಐ.ಸಿ.ಎಲ್. ಷುಗರ್ ಲಿ., ರವರಿಗೆ ಹೆಚ್ಚಿನ ಆರ್ಥಿಕ 
ಪ್ರಯೋಜನ ಉಂಟಾದಲ್ಲಿ ಸದರಿ ಆರ್ಥಿಕ ಪ್ರಯೋಜನವನ್ನು ರಾಜ್ಯ ಸಮನ್ವಯ ಸಮಿತಿಯು ಮಾರಾಟ 
ತೆರಿಗೆ ವಿನಾಯಿತಿಯನ್ನು ನೀಡಿದಲ್ಲಿ Double Benefit ಎಂದು ತೀರ್ಮಾನಿಸಬಹುದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೨, ೨೦೧೨ 


೧೯೬೩ 


2 . 


| ಆಡಳಿತ ಇಲಾಖೆಯು ಅಂಶ 1 ರಲ್ಲಿ ನಮೂದು ಮಾಡಿರುವಂತೆ ಕಬ್ಬು ಖರೀದಿ ತೆರಿಗೆ 
ಮುಂದೂಡಿಕೆಯನ್ನು ವಿನಾಯಿತಿ ಎಂದು ಪರಿಗಣಿಸಿದಲ್ಲಿ ಮಾರಾಟ ತೆರಿಗೆ ವಿನಾಯಿತಿ ನೀಡುವುದನ್ನು 
Double Benefit ಎಂದು ಪರಿಗಣಿಸಿ, ತಿರಸ್ಕರಿಸಬಹುದಾಗಿರುತ್ತದೆ. 


Whether Govt., can reject the 
sales tax exemption facility to 
M /s . ICL Sugars on the 
finished products , in view of 
the availment of sugar-cane 
purchase tax ? 


3 . Can the Government extend | 1996 - 2001ರ ಕೈಗಾರಿಕಾ ನೀತಿಯನ್ನು ಪರಿಶೀಲಿಸಿದಾಗ, ಕಬ್ಬು ಖರೀದಿ ತೆರಿಗೆ ಮುಂದೂಡಿಕೆಯನ್ನು 

sales tax exemption facility to ಮೆ : ಐ.ಸಿ.ಎಲ್. ಷುಗರ್ ಲಿ., ಅಥವಾ ಬೇರೆ ಯಾವುದೇ ಕಾರ್ಖಾನೆಯವರಿಗೆ ನೀಡಿದಲ್ಲಿ, ಅಂತಹ 
M /s. ICL Sugars on the sale ಕಾರ್ಖಾನೆಗಳ Products ಮತ್ತು By product ಗಳಿಗೆ ಮಾರಾಟ ತೆರಿಗೆ ವಿನಾಯಿತಿಯನ್ನು ನೀಡಬಾರದು 
of finished products and ಎಂದು ಸರ್ಕಾರಿ ಆದೇಶ ಹೊರಡಿಸಿರುವುದಿಲ್ಲ. ಅಂಶ 1ರ ಆಧಾರದಲ್ಲಿ ಆಡಳಿತ ಇಲಾಖೆಯು ಕಬ್ಬು 
byproducts as per the 

ಖರೀದಿ ತೆರಿಗೆ ಮುಂದೂಡಿಕೆಯನ್ನು ವಿನಾಯಿತಿ ಎಂದು ಪರಿಗಣಿಸಿದರೆ ಮಾತ್ರ ಹಾಗೂ ಕಬ್ಬು ಖರೀದಿ 
Industrial Policy 1996 -01 in ತೆರಿಗೆ ಮುಂದೂಡಿಕೆಯಿಂದ ಮೆ : ಐ .ಸಿ.ಎಲ್. ಷುಗರ್ ಲಿ., ರವರಿಗೆ ಹೆಚ್ಚಿನ ಆರ್ಥಿಕ ಲಾಭ ಉಂಟಾಗಿದೆ 
addition to purchase tax ಎಂದು ತೀರ್ಮಾನ ಪಡಿಸಿದಲ್ಲಿ ಮಾತ್ರ Products ಮತ್ತು By-Products ಗಳ ಮೇಲೆ ಮಾರಾಟ ತೆರಿಗೆ 
deferment facility on account ವಿನಾಯಿತಿಯನ್ನು ನೀಡಬಹುದಾಗಿರುತ್ತದೆ. ಕಬ್ಬು ಖರೀದಿ ತೆರಿಗೆ ಮುಂದೂಡಿಕೆಯನ್ನು ವಿನಾಯಿತಿ 
of sugarcane purchase ? ಎಂದು ಪರಿಗಣಿಸದೇ ಇದ್ದಲ್ಲಿ, ಮೆ : ಐ. ಸಿ.ಎಲ್. ಷುಗರ್ ಲಿ., ರವರ Finished Products ಮತ್ತು By 

Products ಗಳ ಮಾರಾಟದ ಮೇಲೆ ಮಾರಾಟ ತೆರಿಗೆ ವಿನಾಯಿತಿಯನ್ನು ನೀಡಬಹುದಾಗಿರುತ್ತದೆ. 
“ ಅಂಶ 1ಕ್ಕೆ ಆಡಳಿತ ಇಲಾಖೆಯು ಯಾವ ರೀತಿಯಲ್ಲಿ ಅರ್ಥೈಸಿ ತೀರ್ಮಾನ ತೆಗೆದುಕೊಳ್ಳುತ್ತದೆಯೋ , 
ಅದರ ಆಧಾರದ ಮೇಲೆ ಮಾರಾಟ ತೆರಿಗೆ ವಿನಾಯಿತಿ ನೀಡಬೇಕೆ ಅಥವಾ ಇಲ್ಲವೆ ಎಂದು 

ತೀರ್ಮಾನಿಸಬೇಕಾಗುತ್ತದೆ. 
ಮೇಲ್ಕಂಡಂತೆ, ದಿನಾಂಕ 16 - 05 -2012ರಂದು ನಡೆದ 109ನೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ದೀರ್ಘವಾಗಿ ಚರ್ಚಿಸಿದ್ದು, 
ಕೆಳಕಂಡಂತೆ ಅಭಿಪ್ರಾಯ ಪಡೆಯಲಾಯಿತು. 

a) There is nil sales tax on sugar. Therefore in order to give incentives to sugar industries the Government came out 

with a scheme in 1973. As per this scheme the sugar industries were given concession on the purchase side as 
purchase tax was levied on the purchase of sugarcane. The concession given was that the sugar factory would have 
to pay the purchase tax after 10 years without any interest. It needs to be noted that as there was /is Nil sales tax on 
sale of sugar, therefore the concession was given on the purchase side. The Government order of 1973 did not 
extend any concession /exemption on the sales side of the industry . A large number of sugar factories have been 
given benefits since 1973 and uniformly the benefit has been confined to the purchase tax only. The Government 
has been consistent in its policies and has not extended the benefit on sales on by-products to any sugar unit. Right 
from the 1973 to 31- 12 -1999, the department of Industries and Commerce , was extending Tax based incentives to 
Industrial units (Excluding Sugar Industries ) in accordance with Industrial Policies (1973 , 1982 , 1985 , 1990 and 
1996 ), and Purchase Tax Deferment benefit to Sugar Industries through separate Govt . Orders (1973, 1985 etc .,) 
and accordingly no Sugar Industries were allowed to enjoy the benefit of Sales Tax Exemption /Deferment, on the 
products /by- products as per the Industrial Policies . Therefore, extending Sales Tax Benefit to M / s. ICL Sugar 

Industry would amount to a deviation from the consistent policy followed till now . 
b ) The SLCC also deliberated and noted that the benefit extended to sugar factories is more liberal than what is being 

offered to other industries under the industrial policy . The industrial units are given a deferment of6 to 8 years only. 
But in the case of sugar industry as per Government Order of 1973 all units avail a deferment facility of 10 years . 
Thus the sugar factories get a better package than other industries by virtue of Government Order of 1973 which is a 
comprehensive scheme. It is further seen that, whereas under industrial policy, there is ceiling for availing deferment 
of tax to the extent of 100 % of value of fixed assets , there is no such ceiling in the case of sugar factories to avail 
interest free loan equivalent to purchase tax liability. 
The SLCC also noted that the unit was informed that it would not get the benefit on sale of its by -products . Indeed 
the unit has given an undertaking to the effect that it will not claim any benefits on the sale of products. Thus the unit 
has been committed that it would not claim the benefits , it is now agitating to claim it. 


೧೯೬೪ 


BDF837 OBTE, TOSmot , moes 09 , 9009 


sen - 2 


e ) 


d ) Knowing very well about their ineligibility for the Sales Tax Exemption on their By-Products , and also without the 

valid exemption certificate with them , they should have collected the Sales Tax on By-products and remitted to 
Government in time as per law . But, they have not done so . 
The most important benefit which an industrial policy gives to a unit is on the sales tax or purchase tax. Therefore 
these benefits are spelt out in a single policy or notification . Such benefits are given on the throughput of the 
industry. As the purchase of raw materials , conversion into final product and sale of the products are in one 
continuous chain , concession to different elements of this chain on the purchase side and sales side are covered in a 
single order. This is done as different units have different liabilities on purchase and sales of goods. Sugar factory is 
a case which is totally different from other manufacturing units. There is no tax on sales of sugar. It is the same 
sugarcane which gets converted into sugar, bagasse and molasses . Also giving concession on by -products like 
molasses and bagasse would have difficulties . The bagasse is consumed in the factory itself for use as fuel in 
heating the boilers or in the cogeneration plants. Similarly , some sugar factories may consume molasses in their 
distillery units, the products of which are not given any incentives. With all this in mind the sugar factories were 
covered by the 1973 Government Order. 

Thus the grant of benefit on sale of by -products would amount to giving unintentional extra benefits to the sugar unit 
as it would lead to concession on the same throughput and in that sense it would lead to duplication as the unit 

would be claiming benefits under two separate policies . 
g ) The committee also noted that in the industrial policy the deferment of tax benefit is given for 6 to 8 years. 
However because of the special situation of sugar industry the deferment is given for 10 years . 

Benefits can be given to any unit either by way of deferment or by way of exemption . Some industrial units prefer 
defermentto tax exemption , as they can collect the tax and use it for the period under deferment. Under exemption a 
unit cannot collect tax separately . As per the estimation done by the Commercial Tax Department, the total Sugar 
Cane Purchase Tax availed by the unit in a period of 10 years is in the order of Rs. 20,65 Crores and the same is 
repayable in 05 ( five) annual installments . Whereas the Sales Tax Exemption on By-products for the specified period 
is in the order of Rs. 6 .69 Crores. From this it could be noticed that the amount of purchase tax deferment extended 
is substantially higher than the amount of Sales Tax on By-products and also the Purchase tax deferment benefit is 
more advantageous than the Sales Tax Exemption benefit. Both tax deferment as well as tax exemption are a cost to 
the Government and correspondingly are a benefit to industrial unit. In the case of deferment to unit retain the tax 
collected , uses it and then repays it without interest. In deferment though the amount is repaid it is done after a lapse 
of several years . The net present value of the repayment is much less than the tax deferred . 
The committee , keeping in view the decisions of the Hon ble High Court Order dated 27 -3 - 2012 , had detailed 
deliberations on the above observations and re -examined provisions of the industrial policy as well as Conversion of 
Sugar Cane Purchase Tax into Interest free loan scheme and also the above legal opinion , the committee has come 
to a final conclusion based on the reasons given above that the petitioner unit is not eligible for Sales Tax Exemption 

on their Bye -Products namely ., Bagasse and Molasses. 
ಮೇಲೆ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಮೆ : ಐ . ಸಿ . ಎಲ್, ಶುಗರ್ ಲಿ., ಇವರು ಕೋರಿರುವ ತೆರಿಗೆ ವಿನಾಯಿತಿಯನ್ನು ನೀಡುವುದು 
ಸಾಧ್ಯವಿಲ್ಲವೆಂಬುದನ್ನು ಮನಗಂಡು ಈ ಕೆಳಕಂಡಂತೆ ಆದೇಶಿಸಿದೆ. 

Jordd des 3028 : 223 454 WT 360 2010 , 2300 & sos, addos 30 - 05 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ : ಐ.ಸಿ.ಎಲ್ , ಶುಗರ್ ಲಿ., ಮಾಕವಳ್ಳಿ ಗ್ರಾಮ , ಕೆ. ಆರ್ .ಪೇಟೆ ತಾಲ್ಲೂಕು, ಮಂಡ್ಯ 
ಜಿಲ್ಲೆ ರವರಿಗೆ 1996 -2001 ಕೈಗಾರಿಕಾ ನೀತಿಯಂತೆ ಇವರ ಉಪ ಉತ್ಪನ್ನಗಳಾದ ಮೊಲಾಸಿಸ್ , ಬಗಾಸೆ ಇತ್ಯಾದಿಗಳ ಮೇಲೆ ಮಾರಾಟ ತೆರಿಗೆ 
ವಿನಾಯಿತಿ ಪಡೆಯಲು ಅರ್ಹತೆ ಇರುವುದಿಲ್ಲವೆಂಬುದಾಗಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜ್ಯೋತಿ, ಆರ್. ಜೆ 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ) 


UGO . 1682 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


280 - 0 


FDF :37 OOXDE , Rodowo, we n9, 9009 


೧೯೬೫ 


COMMERCE & INDUSTRIES SECRETARIAT 
Sub : Approval to the Project Proposal of Infosys Limited for change of activity and setting up of IT/ ITES SEZ at 

Bengaluru IT Park, Devanahalli, Bengaluru Rual District. 
Read : 1) 22nd SHLCC meeting held on 24 -05 -2010 

2 ) Govt. Order No. Cl 189 SPI 2010 , Dated 02 - 06 -2010 

3 ) Proceedings of the 28th State High Level Clearance Committee ( SHLCC ) meeting held on 23 -05 -2012 . 
Preamble : 

Infosys Limited has proposed to establish a sector specific SEZ for IT/ITES in 40 acres (16 .187 hectares ) of land at 
Bengalure IT Park, Devanahalli, Bengaluru Rural District with an investment of Rs. 782 Cr. 

The Commissioner for Industries Development & Director for Industries & Commerce has now sent a proposal giving the 
details of the project cost at the SEZ. 

Government has examined the recommendations made by the Commissioner for Industries Development & Director for 
Industries & Commerce and the proposal in all aspects . 
Hence the following Order 

Government Order No . Cl 144 SPI 2012 Bangalore, dated 05-06 - 2012 
Government is pleased to approve the following for the project approved vide Government Order No. Cl 189 SPI 2010 , 
Dated 02-06 -2010 . 

1. Change of activity from “ Software Development Centre ” to “IT SEZ” and 
II. Change of name of the company from “ M /s Infosys Technologies Ltd., to “ M /s Infosys Ltd.,” 


By Order and in the name of the Governor of Karnataka 

Jyothi R . J. 
Desk Officer (Technical Cell) 
Commerce & Industries Department 


P . R . 1683 


COMMERCE & INDUSTRIES SECRETARIAT 
Sub : Approval to the Project proposal of M /s Prestige Garden Constructions Pvt. Ltd ., to establish a " Service 

Apartment” project at Whitefield, Bangalore -Reg . 

Read : Proceedings of the 28th State High Level Clearance Committee (SHLCC) Meeting held on 23 -05 -2012. 
Preamble : 

M /s . Prestige Garden Constructions Pvt. Ltd ., proposes to establish a “ Service Apartment” project at Whitefield , Bangalore 
with an investment of Rs. 92 .88 cr . generating employment to about 135 persons. 

In the 28th State high Level Clearance Committee (SHLCC) Meeting held on 23 -05 - 2012 , the proposal of the Company was 
discussed and approved . 

Government has examined the recommendations made by the State High Level Clearance Committee in the 28th Meeting 
held on 23 -05 -2012 , in all aspects . 
Hence the following order 

Government Order No. CI 192 SPI 2012, Bangalore, dated 25 -05 - 2012 
Government is pleased to approve in -principle the proposal of M /s Prestige Garden Constructions Pvt. Ltd., to establish 
" Service Apartment" project at Whitefield, Bangalore with an investment of Rs. 92.88 cr . generating employment to about 135 
persons by extending the infrastructure facilities, incentives & concessions as mentioned below : 
INFRASTRUCTURE FACILITIES: 
1. Land : 

5 acres of own land at Sy. No. 62 , K . R . Puram Hobli, Whitefield Village, Bangalore. The 

project proponent to take approval from Local Planning Authorities. 
2 . Water: 

Required water to be met through own sources The Company should have dual piping 

system in the project. 
3. Power: 

967 KVA to be serviced by BESCOM . 
4 . Incentives & 

As per applicable Industrial Policy of the State 
Concessions : 


TE 


BADF837 ODZIE, TO wat , moes 09, 9009 


200 - 0 


GENERAL TERMS AND CONDITIONS : 

1. Environment: The promoters as to obtain CFE and CFO from KPSCB Environmental Clearance from MOEF , GOI. 
2 . Employment: The Company shall prepare a plan for development of Human Resources required for the project, 

train local people and provide employment to these trained local youth and comply with the provisions of Industrial 
Policy of Govt. of Karnataka (Dr. SarojiniMahishi Report). A copy of Human Resources Development plan shall be 

sent to the Commissioner for I.D . & Director of Industries and Commerce formonitoring . 
3. Vendor Development: Wherever there is scope for vendor development for the project, the company shall prepare 

a vendor development plan , develop local vendors and procure the required inputs, components and sub 
assemblies from these local vendor units . A copy of the vendor developmentplan shall be sent to the Commissioner 

for I.D . & Director of Industries and Commerce for monitoring . 
4 . Social Infrastructure Development: The Company is advised to take up social infrastructure developmentprojects 

in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring. 
5 . Others : 

a) The project proponents shall adopt rainwater harvesting , waste water recycling and water conservation 

techniques . Zero discharge facility should be adopted wherever applicable . 
b ) The promoters shall take all statutory and other necessary clearances from the competent authorities 

including Gol and shall submit milestones/progress in implementation of the project regularly, which will be 

monitored by the Department. 
This approval is valid for a period of two years from the date of issue of order. 


By Order and in the name of the Governor of Karnataka 

Jyothi R . J. 
Desk Officer (Technical Cell) 
Commerce & Industries Department 


P . R . 1684 


HORTICULTURE SECRETARIAT 
Sub : “ Integrated Farming in Cocoanut for Productivity Improvement Programme”- State Level Administrative 

Approval for the year 2012 -13 -reg . 
Read : 1) G . O . No. isena 65 escaises 2012 , dated 05 -04- 2012 

2) Letter of CDB F .No . 223 /2012 -Dev , dated 30 -04- 2012 
3) Letter of Director of Horticulture No. escales exod / s 223 /F SEG - 2 /02 /2012 – 13 , , dated 

28 -05 - 2012. 
Preamble : 

The Centrally Sponsored Scheme namely , "Integrated Farming in Coconut for Productivity Improvement Programme” Head 
of Account 2401 -00 - 108 - 2-51- 100 (Financial Assistance ) has been continued during 2012 - 13 as an ongoing scheme with an outlay 
of Rs. 750 .00 lakhs vide GovernmentOrder read at (1) above. The scheme to be implemented as per the guidelines to be issued 
Coconut Development Board and has a Central share of Rs. 150 .00 lakhs and State share of Rs . 600 .00 lakhs. 

2. Coconut Development Board has conveyed approval for an amount of Rs. 373. 991 lakhs for implementing CDB assisted 
programmes during. 2012 - 13 vide its letter read at (2 ) above . The following has been the sharing pattern . 

(Rs. in lakhs ) 


SI. 


Agency 


State share 


CDB share 


Total 


No . 


3 . 125 


99 . 375 


102 .500 


B 


Programmes to be implemented by the State Department ofHorticulture 
Programmes to be implemented directly by the Coconut development Board 

Grand Total 


271.491 


1271. 491 


3 . 125 


370 .866 


1373 . 991 


3 . The Director of Horticulture in the letter read at (3) above has requested the Government to accord State Level 
Administrative Approval for CDB assisted programmes during 2012 -13. 


4 . The proposal of the Director ofHorticulture has been examined and hence this order 


287 - 0 


TUOTE37 ODZE, TOOwo, we 09, 9009 


0522 


Phy 


Government Order No . AHD 69 HPP 2012, Bangalore , dated 19- 06 -2012 
Government is pleased to accord Administrative Approval for implementing the Coconut Development Programmes during 
the year 2012-13 to the tune of Rs. 373.991 lakhs. Component wise details are given below : 
Coconut Development Board Schemes 2012 -13 

(Rs. in lakhs ) 

TARGET 
Name of the scheme 

State Fin CDB 

Total 

share share 
Programmes to be implemented by the State Department 

of Horticulture 
Production and Distribution of Planting Materials - 25 .000 No . 3. 125 3 . 125 

6 . 250 
Production and Distribution of TXD hybrids and other 
released varieties (50 :50 basis ) 
Integrated farming in Coconut holdings for Productivity 
Improvement 
a) Laying out demonstration plots @ Rs. 17 .500 /ha 350 ha 

61.250 

61. 250 
b ) Maintenance of old demonstration plots @ Rs . 

200 ha 

35 .000 

35 . 000 
17 ,500 /ha . 

Total 3. 125 99. 375 

102. 50 
Programmes to be implemented Directly by the Coconut 

Development Board 
Production and Distribution of Planting Materials – Aid to 
Private nurseries and seed gardens 
a )Seed garden (Big unit) 

Units 

- 3 .000 

3 .000 
b )Nursery (Small unit) 

Units 

2 . 000 

2 . 000 
Expansion of Area under coconut 

500 ha . 

45 .00 

45 .00 
Integrated Farming in Coconut Holding for Productivity 
Improvement 
d ) Laying out demonstration plots (New ) 

900 ha 

157 . 500 

157.500 
e ) Maintenance of old plots 

359 . 95ha 

62.991 

62.991 
f) Organic Manure Unit 

5 units 

1. 000 

1. 000 
Technology Mission on Coconut 

On projectbasis 
Total 

271.491 

271. 491 
Grand Total 

3. 125 370 . 866 373. 991 
2. The Expenditure towards the programmes to be implemented by the State Department of Horticulture will be met under 
the scheme “Integrated Farming in Coconut for Productivity Improvement Programme” Head of Account 2401-00 -108 -2 -51 -100 
(Plan ) (Financial Assistance ) to the tune of Rs . 102 .500 lakhs including Coconut Development Board share and State share. 

3. Allocation of 30 % , 16 % and 8 % may be made to women , scheduled caste and scheduled tribe, respectively while 
implementing the scheme. Monthly and quarterly reports of the schemes be reported to Coconut Development Board and to the 
State Government on or before 10th of succeeding month . 

4 . In order to ensure the successful implementation of the scheme State Level Monitoring Committee has been constituted 
as below : 
Principal Secretary , Horticulture , Government of Karnataka 

Chairman 
2 Director of Horticulture , Government of Karnataka 

Member 
3. Director, Central Planting Crop Research Institute, Kasaragodu 

Member 
4 Representative , University of Horticultural Sciences , Bagalkote 

Member 
Board Member, Coconut Development Board representing the State of Karnataka 

Member 
6 Director, Coconut Development Board , Regional Office , Bangalore 

Convener 


بہادیا 


೧೯೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೨, ೨೦೧೨ 


ಭಾಗ - ೧ 


5 . The Scheme will be implemented in strict adherence to the guidelines as stipulated by Coconut Development Board vide 
its letter read as (2) above. 

6 . The Director of Horticulture shall give wide publicity to the technology mission on coconut and identify , formulate and 
forward suitable projects to be proposed to Coconut Development Board as per the guidelines under the Technology Mission on 
Coconut. 

7. This order issues with the concurrence of Internal Financial Advisor, Agriculture and Horticulture Department vide Note 
No . ತೋಇ 85 ಆ೦ಆಸ 2012 , dated 12-06- 2012, 

By Order and in the name of the Governor of Karnataka 

B . C . Prakash 

Under Secretary to Government 
P . R . 1685 

Horticulture Department 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕಿನ ಕೋತನ ಹಿಪ್ಪರಗಾ ಗ್ರಾಮದ ಹತ್ತಿರ ಬೆಳಕೊಳ ನಾಲೆಗೆ ಅಡ್ಡಲಾಗಿ ಹೊಸ ಕೆರೆ 

ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇ೦ / ಸನೀ ( ಉ ) 

ವ/ ಬಿಜೆಪಿ / ಪಿಬಿ - 5/2012 - 13 /2224, 

ದಿನಾಂಕ: 16 - 04 - 2012 ಹಾಗೂ ಸಂಖ್ಯೆ : 3107 ದಿನಾಂಕ : 30 - 05 -2012 . 

2. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 96 ಮಸಾವಿ 2011( 2) ( ತಾಂತ್ರಿಕ), ದಿನಾಂಕ: 20 -10 - 2011. 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕಿನ ಕೋತನ ಹಿಪ್ಪರಗಾ ಗ್ರಾಮದ ಹತ್ತಿರ ಬೆಳಕೊಳ ನಾಲೆಗೆ ಅಡ್ಡಲಾಗಿ ಹೊಸ ಕೆರೆ ನಿರ್ಮಾಣ 
ಕಾಮಗಾರಿಯು ಭಾರತ ಸರ್ಕಾರದ ಎ .ಐ. ಬಿ.ಪಿ. ಕಾರ್ಯಕ್ರಮದಡಿ ಅನುಮೋದನೆಗೊಂಡಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಮೇಲೆ 
(2)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ 
ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

06 - 01 - 2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

07 - 01 - 2012 
| ಕನ್ನಡ ಪ್ರಭ ದಿನ ಪತ್ರಿಕೆ 

- 09 - 01 - 2012 
ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿದ್ದು ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಮೂರು ಜನ 
ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಇಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ: 
21 - 03 - 2012ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 5 .50, 06 ,340 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 5 ,51,11 ,326/ 
ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ 

ಪರಿಷ್ಕರಿಸಿದ ದರಗಳ 
ದರ್ಜೆ 

ನಮೂದಿಸಿರುವ ದರಗಳಂತೆ ಅಂದಾಜಿನ ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹಾಗೂ 

ಹೆಚ್ಚಳ /ಕಡಿಮೆ 
ಶ್ರೀ / ಮೆಸರ್ 
ಮೆ . ಶಿಂದೆ & ಸನ್ಸ್ , 

5 ,18 , 85 ,356 / 

5.67 

5 . 853 
ಇಂಜಿನೀಯರ್ ಅಂಡ್ 

ಕಡಿಮೆ 

ಕಡಿಮೆ 
ಕಾಂಟ್ರಾಕ್ಟರ್ , ಒಂದನೇ 
ದರ್ಜೆ ಗುತ್ತಿಗೆದಾರರು 
ಮೆ , ಅಮೃತಾ ಕನ್‌ಸ್ಪೆಕ್ಷನ್ಸ್ , ಲಿ. 

6 ,29 ,39,181 / 

14 .42 

14. 20 
ಒಂದನೇ ದರ್ಜೆ ಗುತ್ತಿಗೆದಾರರು 


ಹೆಚ್ಚು 


ಹೆಚ್ಚು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


೧೯೬೯ 


ಮೇಲ್ಕಂಡಂತೆ ಮೆ . ಶಿಂದೆ & ಸನ್ಸ್ , ಇಂಜಿನೀಯರ್ ಅಂಡ್ ಕಾಂಟ್ರಾಕ್ಟರ್, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ 
ಹೊಂದಿರುವ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ 
ಶೇ . 5.853ರಷ್ಟು ಕಡಿಮೆಯಾಗಿದ್ದು, ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ 
ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ . 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 5,51,11,326/ 
ಮೇಲೆ ಶೇ . 5.853ರಷ್ಟು ಕಡಿಮೆ ದರದಲ್ಲಿ ಅಂದರೆ ರೂ . 5,18,85,356/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 05 ಹೊಕೆನಿ ( ತಾಂತ್ರಿಕ) 2012 ಬೆಂಗಳೂರು, ದಿನಾಂಕ: 14ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕಿನ ಕೋತನ ಹಿಪ್ಪರಗಾ ಗ್ರಾಮದ ಹತ್ತಿರ ಬೆಳಗೊಳ 
ನಾಲೆಗೆ ಅಡ್ಡಲಾಗಿ ಹೊಸ ಕೆರೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ 
ಮೊತ್ತ ರೂ .5,51,11,326/-ಮೇಲೆ ಶೇ .5.853ರಷ್ಟು ಕಡಿಮೆ ದರದಲ್ಲಿ ಅಂದರೆ ರೂ . 5,18 ,85 ,356/- ಗಳಿಗೆ ( ರೂ . ಐದು ಕೋಟಿ ಹದಿನೆಂಟು ಲಕ್ಷ 
ಎಂಭತ್ತೈದು ಸಾವಿರದ ಮುನ್ನೂರ ಐವತ್ತಾರು ಮಾತ್ರ) ಗಳಿಗೆ ಮೆ . ಶಿಂದೆ & ಸನ್ಸ್, ಇಂಜಿನೀಯರ್ ಅಂಡ್ ಕಾಂಟ್ರಾಕ್ಟರ್, ಒಂದನೇ ದರ್ಜೆ 
ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01-2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1691 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕಿನ ಮುಧೋಳ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 

ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ : 1. ಮುಖ್ಯ ಇಂಜಿನೀಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರರವರ ಪತ್ರದ ಸಂಖ್ಯೆ: 

ಮುಇಂ/ ಸನೀ ( ಉ ) ವ / ಬಿಜಾ/ಭೂಸ್ವಾಪ್ರ/ 2007 - 08 /1381, ದಿನಾಂಕ: 12 - 03 - 2008 . 

2 . ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 36 ಭೂಸ್ವಾಪ್ರ 2005 , ದಿನಾಂಕ: 17 - 05 - 2005 . 
ಪ್ರಸ್ತಾವನೆ : 

- ಗುಲ್ಬರ್ಗಾ ಜಿಲ್ಲೆ, ಸೇಡಂ ತಾಲ್ಲೂಕಿನ ಮುಧೋಳ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮುಧೋಳ ಗ್ರಾಮದ 
ಜಮೀನುಗಳಿಗೆ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಮುಖ್ಯ ಇಂಜಿನೀಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ರವರು ಮೇಲೆ ಓದಲಾದ ದಿನಾಂಕ: 12 - 03 - 2008ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 

ಗುಲ್ಬರ್ಗಾ ಜಿಲ್ಲೆ, ಸೇಡಂ ತಾಲ್ಲೂಕಿನ ಮುಧೋಳ ಕೆರೆಯ ನಿರ್ಮಾಣಕ್ಕಾಗಿ ಮುಧೋಳ ಗ್ರಾಮಕ್ಕೆ ಸೇರಿದ ಸ. ನಂ . ಗಳ ಜಮೀನುಗಳನ್ನು 
ಭೂಸ್ವಾಧೀನಪಡಿಸಿಕೊಳ್ಳಲು ಭೂಸ್ವಾಧೀನ ಕಾಯ್ದೆಯ 4(1) ರಡಿ ಅಧಿಸೂಚನೆಯನ್ನು ದಿನಾಂಕ: 02 -02 - 1995 ಮತ್ತು ಕಲಂ 6(1)ರಡಿ ದಿನಾಂಕ: 
10 /08 /1995ರಂದು ಹೊರಡಿಸಲಾಗಿದ್ದು, ವಿಶೇಷ ಭೂಸ್ವಾಧೀನಾಧಿಕಾರಿ , ಮಧ್ಯಮ ಮತ್ತು ಸಣ್ಣ ನೀರಾವರಿ ಯೋಜನೆಗಳು, ಗುಲ್ಬರ್ಗಾ ರವರು ದಿನಾಂಕ : 
05 - 01 -1996ರಲ್ಲಿ ಪರಿಹಾರ ಧನದ ಐತೀರ್ಪು ನೀಡಿದ್ದಾರೆ. ಅದರಂತೆ ಪರಿಹಾರ ಧನ ಪಡೆದ ಭೂಮಾಲೀಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ 
ಭೂಸ್ವಾಧೀನ ಕಾಯ್ದೆಯ ಕಲಂ 19 (1) ರನ್ವಯ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್, ಗುಲ್ಬರ್ಗಾ ನ್ಯಾಯಾಲಯದಲ್ಲಿ ಎಲ್. ಎ.ಸಿ. ಪ್ರಕರಣ ಸಂಖ್ಯೆ :1223/96 ರಿಂದ 
1226/96ಗಳನ್ನು ದಾಖಲಿಸಿದ್ದು, ನ್ಯಾಯಾಲಯವು ಈ ಪ್ರಕರಣಗಳಲ್ಲಿ ಪ್ರತಿ ಎಕರೆಗೆ ರೂ .30,400/- ಗಳು ಹಾಗೂ ಮೋಟಾಖರಾಬ್ ಜಮೀನಿಗೆ ಪ್ರತಿ 
ಎಕರೆಗೆ ರೂ . 6,000 /- ಗಳನ್ನು ನಿಗದಿಪಡಿಸಿ, ಶೇ . 12ರಷ್ಟು ಹೆಚ್ಚುವರಿ ಮಾರುಕಟ್ಟೆ ದರವನ್ನು ಕಚ್ಚೆ ಪಡೆದ ದಿನಾಂಕ: 31 -01 -71 ರಿಂದ ಐತೀರ್ಪಿನ 
ದಿನಾಂಕದವರೆಗೆ ಹಾಗೂ ಬಡ್ಡಿಯನ್ನು ಕಚ್ಚೆ ಪಡೆದ ದಿನಾಂಕದಿಂದ ಪಾವತಿಸಲು ತೀರ್ಪು ನೀಡಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ 
ಆರ್‌.ಎಲ್.ಜೈನ್ ಪ್ರಕರಣದ ತೀರ್ಪನ್ನು ಅನುಸರಿಸಿ ಪರಿಷ್ಕೃತ ಲೆಕ್ಕಾಚಾರ ತ: ಖೆ ತಯಾರಿಸಿ ಅದರಂತೆ ಮೇಲೆ (2)ರಲ್ಲಿ ಓದಲಾದ ದಿನಾಂಕ : 
17 - 05 - 05ರ ಸರ್ಕಾರದ ಆದೇಶದಲ್ಲಿ ರೂ .23 ,53 ,175 / - ಗಳಿಗೆ ಅನುಮೋದನೆ ನೀಡಿ ಹಣ ಪಾವತಿಸಲಾಗಿದೆ. 


೧೯೭೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೧೨, ೨೦೧೨ 


ಭಾಗ- ೧ 


ಈ ಪ್ರಕರಣ ಕುರಿತು ಕಬ್ಬೆ ಪಡೆದ ದಿನಾಂಕ: 31- 01- 71 ರಿಂದ ಬಡ್ಡಿಯನ್ನು ಪಾವತಿಸುವ ಕುರಿತು ಕಾನೂನು ಇಲಾಖೆಯ ಅಭಿಪ್ರಾಯವನ್ನು 
ಪಡೆಯಲಾಗಿದ್ದು, ಕಾನೂನು ಇಲಾಖೆಯು ಈ ತೀರ್ಪಿನ ಮೇಲೆ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಮೇಲ್ಮನವಿ ವಜಾಗೊಂಡಿರುವುದರಿಂದ, ಸಿವಿಲ್ 
ನ್ಯಾಯಾಲಯದ ಡಿಕ್ರಿ ಜಾರಿಯಲ್ಲಿದ್ದಂತಾಗುತ್ತದೆ. ಎಲ್.ಎ.ಸಿ. ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ನೀಡಿರುವ ತೀರ್ಪು ಅಂತಿಮವಾಗಿದ್ದು, 
ತೀರ್ಪಿನಂತೆ ಪರಿಹಾರ ಮೊತ್ತವನ್ನು ಲೆಕ್ಕಹಾಕಿ, ಪರಿಹಾರ ಧನ ಪಾವತಿಸುವಂತೆ ಅಭಿಪ್ರಾಯ ಪಟ್ಟಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 72 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ: 14ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲ್ಲೂಕಿನ ಮುಧೋಳ ಸಣ್ಣ ನೀರಾವರಿ ಕೆರೆ 
ನಿರ್ಮಾಣಕ್ಕಾಗಿ ಮುಧೋಳ ಗ್ರಾಮದ ಜಮೀನುಗಳಿಗೆ ಎಲ್. ಎ.ಸಿ. ಪ್ರಕರಣ ಸಂಖ್ಯೆ: 1223 /96 ರಿಂದ 1226/ 96ಗಳಲ್ಲಿ ಗುಲ್ಬರ್ಗಾದ ಪ್ರಿನ್ಸಿಪಲ್ ಸಿವಿಲ್ 
ಜಡ್ಸ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚುವರಿ ಪರಿಹಾರ ಧನ ರೂ . 1,16 ,47, 499 - 00ಗಳನ್ನು (ಒಂದು ಕೋಟಿ ಹದಿನಾರು ಲಕ್ಷದ ನಲವತ್ತೇಳು 
ಸಾವಿರದ ನಾನೂರ ತೊಂಭತ್ತೊಂಭತ್ತು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನೀಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “4702 -00 -800 -1- 00 ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಷೇಮಗಳ 
ಇತ್ಯರ್ಥ - 132 ಬಂಡವಾಳ ವೆಚ್ಚಗಳು ” ಅಡಿ ಒದಗಿಸಿರುವ ಅನುದಾನದಿಂದ ರೂ .1,16,47 ,499/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ: 20 -10 -10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1692 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲ್ಲೂಕು ಲಿಂಗಾನಗರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನೀಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ 

ಸಂಖ್ಯೆ : ಮುಇ೦ / ಸನೀ ( ಉ ) ವ/ ಬಿಜಾ /ಭೂಸ್ವಾಪ್ರ /2011 - 12 /4036 , ದಿನಾಂಕ : 30 - 07 - 2011. 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲ್ಲೂಕು ಲಿಂಗಾನಗರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಲಿಂಗಾನಗರ 
ಗ್ರಾಮದ ಜಮೀನುಗಳಿಗೆ ಎಲ್ .ಎ. ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ 
ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ : 19 - 03 - 92 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ: 16 - 03 -95. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 11ರಡಿ ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ 
ಪರಿಹಾರ ಧನ ಪಡೆದು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಗುಲ್ಬರ್ಗಾ ಪ್ರಿನ್ಸಿಪಲ್ ಸಿವಿಲ್ ( ಹಿರಿಯ ವಿಭಾಗ) ನ್ಯಾಯಾಲಯದಲ್ಲಿ ಎಲ್.ಎ.ಸಿ. 
ಪ್ರಕರಣಗಳನ್ನು ದಾಖಲಿಸಿದ್ದು , ನ್ಯಾಯಾಲಯವು ದಿನಾಂಕ: 30 - 11 -2000ರಂದು ಹಾಗೂ ದಿನಾಂಕ: 01 -01- 2002ರಂದು ನೀಡಿದ ಸಾಮಾನ್ಯ 
ಆದೇಶದಲ್ಲಿ ಸ. ನಂ .32 /2 ಮತ್ತು 31/2ರ ಪ್ರತಿ ಎಕರೆ ಜಮೀನಿಗೆ ರೂ . 26 ,440/ - ಗಳು ಹಾಗೂ ಉಳಿದ ಸ. ನಂ . ಗಳ ಪ್ರತಿ ಎಕರೆ ಜಮೀನಿಗೆ 
ರೂ .40 ,500 /- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವು 
ಅಭಿಪ್ರಾಯ ನೀಡಿದೆ . 

ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ : 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨ , ೨೦೧೨ 


೧೯೭೧ 


ಕ್ರಸಂ. 


ಎಲ್ . ಎ. ಸಿ . 
ಸಂಖ್ಯೆ 


ಲಿಂಗಾಪೂರ ಗ್ರಾಮದ 

ಸ. ನಂ . 


ವಿಸ್ತೀರ್ಣ 
ಎ - ಗುಂ 


ಪರಿಹಾರ ಮೊತ್ತ 
ರೂ . ಗಳಲ್ಲಿ 


3 / 99 


30 / 2 


0 - 30 


104715 


4 / 99 


33 / 2 


0 - 08 


27997 


0 - 13 


29206 


5 / 99 
7/99 


32 / 2 
241ಬಿ, 24 /2ಬಿ 


0 - 22 


76818 


8 /99 


29/ 2 


0 - 13 


45433 


9 /99 


0 - 32 


111690 


28 / 2 
27 /2 


10 / 99 


0 - 32 


111690 


11 /99 


26 / 2 


0 - 30 


104716 


12 / 99 


25 / 2 


0 - 30 


104716 


13 /99 


31 /2 


0 - 18 


40400 


. 


ఒటు 

757381 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 102 ಭೂಸ್ವಾಪ್ರ 2011, ಬೆಂಗಳೂರು, ದಿನಾಂಕ : 12ನೇ ಜೂನ್ 2012 
ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲ್ಲೂಕು ಲಿಂಗಾನಗರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಲಿಂಗಾನಗರ ಗ್ರಾಮಕ್ಕೆ 
ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ 
ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ . 7,57,381 -00ಗಳನ್ನು ( ಏಳು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರ ಎಂಭತ್ತೊಂದು 
ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 
1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “4702 - 00 - 800- 1- 00 ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಮರುಹೊಂದಾಣಿಕೆ ಅನುದಾನದಿಂದ ರೂ .7,57 ,381/- ಗಳನ್ನು ಹಂಚಿಕೆ ಮಾಡಿ 
ಬಿಡುಗಡೆ ಮಾಡಿದೆ . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ: 20 - 10 -10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅರ್ಧಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 1693 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲ್ಲೂಕು ಕೊಡ್ಲಿ ಅಲ್ಲಾಪೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ: 17 - 01 - 2012ರ ಪತ್ರ ಸಂಖ್ಯೆ: 

ಮುಇಂ/ ಸನೀ ( ಉ ) ವ/ ಬಿಜಾ/ ಭೂಸ್ವಾಪ್ರ / 2011 -12 /241. 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕು ಕೊಡ್ಲಿ ಅಲ್ಲಾಪೂರ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಕೊಡ್ಲಿ ಅಲ್ಲಾಪೂರ ಗ್ರಾಮದ ಜಮೀನುಗಳಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಪರಿಹಾರ ಮೊತ್ತ ಪಾವತಿಸಲು ಅನುದಾನ ಬಿಡುಗಡೆ 


೧೯೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೧ 


ಮಾಡುವಂತೆ ಮೇಲೆ ಓದಲಾದ ದಿನಾಂಕ: 17 - 01 -12ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರು 
ಕೋರಿದ್ದಾರೆ . ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ. 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 04 - 05 -1995 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ: 30 -06 -1997 

ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1) ರಡಿ ಚಿಂಚೋಳಿ ಸಿವಿಲ್ ನ್ಯಾಯಾಲಯ ( ಹಿರಿಯ 
ವಿಭಾಗ) ದಲ್ಲಿ ಎಲ್.ಎ.ಸಿ. ಪ್ರಕರಣ ಸಂಖ್ಯೆ : 569 /02ನ್ನು ದಾಖಲಿಸಿದ್ದು, ಸಿವಿಲ್ ನ್ಯಾಯಾಲಯ ದಿನಾಂಕ: 28 - 06 - 05ರಂದು ನೀಡಿದ ಆದೇಶದಲ್ಲಿ 
ಪ್ರತಿ ಎಕರೆಗೆ ರೂ . 38, 000 /- ಗಳ ಬೆಲೆಯನ್ನು ನಿಗದಿಪಡಿಸಿದೆ. 
ಸಿವಿಲ್ ನ್ಯಾಯಾಲಯದ ಆದೇಶಕ್ಕೆ ತೃಪ್ತರಾಗದ ಭೂಮಾಲೀಕರು ಉಚ್ಚ ನ್ಯಾಯಾಲಯದಲ್ಲಿ ಎಂ .ಎಫ್. ಎ 7356/06ನ್ನು ದಾಖಲಿಸಿದ್ದು, 

22 - 09 - 09ರಂದು ನೀಡಿದ ತೀರ್ಪಿನಲ್ಲಿ ಪ್ರತಿ ಎಕರೆ ಜಮೀನಿಗೆ ರೂ .50,000 /- ಗಳನ್ನು ನಿಗದಿಪಡಿಸಿ , ಈ ಮೊತ್ತದ ಮೇಲೆ 
ಶಾಸನಬದ್ದ ಇತರೆ ಸವಲತ್ತುಗಳೊಂದಿಗೆ ಪಾವತಿಸಲು ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆಯು ಪತ್ರ ಸಂಖ್ಯೆ: ಲಾ 865 ಎಲ್ಎಸ್ ಪಿ 2017, ದಿನಾಂಕ: 14 -09 -2011ರಲ್ಲಿ ಅಭಿಪ್ರಾಯ ನೀಡಿದೆ. ಪಾವತಿಸಬೇಕಾದ 
ಪರಿಹಾರ ಧನದ ವಿವರ ಕೆಳಕಂಡಂತಿವೆ: 


ಎಂಎಫ್ ಎ 


ವಿಸ್ತೀರ್ಣ ಎ 


ಕ್ರ. ಸಂ . 


ಎಲ್ಎಸಿ 
ಸಂಖ್ಯೆ 


ಕೊಡ್ಲಿ ಅಲ್ಲಾಪೂರ 
ಗ್ರಾಮದ ಸ. ನಂ . 


ಪರಿಹಾರ ಮೊತ್ತ 
( ರೂ . ಗಳಲ್ಲಿ) 


ಸಂಖ್ಯೆ 


ಗುಂ 


1. 


569 / 02 


| 


7356 / 06 


31 


| 


12 - 03 


6.95 ,181 - 00 


ಒಟ್ಟು 

6,95,181 - 00 
ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 29 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ: 13ನೇ ಜೂನ್ 2012 
ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕು ಕೊಡ್ಲಿ ಅಲ್ಲಾಪೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಕೊಡ್ಲಿ 
ಅಲ್ಲಾಪೂರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 31ರ ಜಮೀನಿಗೆ ಉಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ 
ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ ರೂ .6,95,181 - 00ಗಳನ್ನು ( ಆರು ಲಕ್ಷದ ತೊಂಭತ್ತೈದು ಸಾವಿರದ ಒಂದುನೂರ 
ಎಂಭತ್ತೊಂದು ರೂ . ಗಳು ಮಾತ್ರ) ಪಾವತಿಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸರ್ಕಾರವು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಲೆಕ್ಕಾಚಾರ ತ:ಖ್ಯೆಯನ್ನು ಮತ್ತೊಮ್ಮೆ ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಎರಡನೇ ಬಾರಿ ಹೆಚ್ಚಿನ ಮೊತ್ತ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2 . ಹೆಚ್ಚುವರಿ ಪರಿಹಾರ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಕೂಡಲೇ 

ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “4702 - 00- 800 -1- 00 ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .6,95,181/-ಗಳನ್ನು ಹಂಚಿಕೆ ಮಾಡಿ, 
ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ : 20 - 10 - 10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್, 1694 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೧೯೭೩ 


ಎಲ್‌ಎಸಿ 


- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕಿನ ಯು.ಬೇವಿನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ 

ಪತ್ರ ಸಂಖ್ಯೆ: ಮುಸದ/ ಲೆಶಾಖೆ/ ಲೆಸ -1/ 3/ಭೂಸ್ವಾಧೀನ/10 - 11 /1423 , ದಿನಾಂಕ: 21 - 06 - 2010. 
ಪ್ರಸ್ತಾವನೆ : 

- ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕು ಯು . ಬೇವಿನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಉಚ್ಚಂಗಿದುರ್ಗ ಗ್ರಾಮದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಎಲ್. ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ ಆದೇಶದಂತೆ ಹೆಚ್ಚುವರಿ ಪರಿಹಾರ ಮೊತ್ತ ರೂ . 
2,07 ,634 /- ಗಳನ್ನು ಬಿಡುಗಡೆ ಮಾಡಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರು ಮೇಲೆ ಓದಲಾದ 
ದಿನಾಂಕ: 21 -06 -11ರ ಪತ್ರದಲ್ಲಿ ಕೋರಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿವೆ: 
- ಭೂಸ್ವಾಧೀನ ಕಾಯ್ದೆ ಕಲಂ 4(1) ರ ಅಧಿಸೂಚನೆ ದಿನಾಂಕ: 18 - 01-1996 

ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ ಅಧಿಸೂಚನೆ ದಿನಾಂಕ: 12 -12 -1996 
ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ಹೊರಡಿಸಿದ ದಿನಾಂಕ: 31 - 01 - 1997 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಭೂಮಾಲೀಕರು ಈಗಾಗಲೇ ಪರಿಹಾರ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ 
ಕಲಂ 19 (1)ರಡಿ ಹರಿಹರ ಸಿವಿಲ್ ಜಡ್ಜ್ ( ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಎಲ್ .ಎ.ಸಿ. ಸಂಖ್ಯೆ : 95/02ನ್ನು ದಾಖಲಿಸಿದ್ದು, ಮಾನ್ಯ 
ನ್ಯಾಯಾಲಯವು ಪ್ರತಿ ಎಕರೆ ಜಮೀನಿಗೆ ರೂ .34,300/- ಗಳ ಭೂಮೌಲ್ಯವನ್ನು ನಿಗದಿಪಡಿಸಿ, ಇತರೆ ಸೌಲಭ್ಯಗಳೊಂದಿಗೆ ಪಾವತಿಸುವಂತೆ ಆದೇಶಿಸಿದೆ. 
ಪಾವತಿಸಬೇಕಾದ ಮೊತ್ತದ ವಿವರ ಕೆಳಕಂಡಂತಿದೆ: 

ವಿಸ್ತೀರ್ಣ ಎ 
ಉಚ್ಚಂಗಿದುರ್ಗ 

ಪರಿಹಾರ ಮೊತ್ತ 
ಕ್ರ. ಸಂ . 

ಇ. ಪಿ ಸಂಖ್ಯೆ 
ಸಂಖ್ಯೆ ಗ್ರಾಮದ ಸ. ನಂ . ಗುಂ 

ರೂ . ಗಳಲ್ಲಿ 
1 . | 95 /02 | 1400 

434 / ಸಿ 4 - 28 

2, 07, 634 - 00 

2, 07 ,634 - 00 
ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 90 ಭೂಸ್ವಾಪ್ರ 2010 , ಬೆಂಗಳೂರು, ದಿನಾಂಕ: 13ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕು ಯು .ಬೇವಿನಹಳ್ಳಿ ಸಣ್ಣ ನೀರಾವರಿ ಕೆರೆ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಉಚ್ಚಂಗಿದುರ್ಗ ಗ್ರಾಮದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು 
ಎಲ್.ಎ . ಸಿ. ಪ್ರಕರಣ ಸಂಖ್ಯೆ:95 /02ರಲ್ಲಿ ನೀಡಿರುವ ಆದೇಶದಂತೆ ರೂ .2, 07 ,634 - 00ಗಳನ್ನು (ಎರಡು ಲಕ್ಷದ ಏಳು ಸಾವಿರದ ಆರುನೂರ 
ಮೂವತ್ತಾಲ್ಕು ರೂ . ಗಳು ಮಾತ್ರ) ಗಳ ಪರಿಹಾರವನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 

ಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “4702 -00 -800 -1- 00 ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .2 ,07 ,634 /- ಗಳನ್ನು ಹಂಚಿಕೆ 
ಮಾಡಿ, ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ: 20 - 10 - 10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 1695 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 


ಒಟ್ಟು 


೧೯೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 

ಭಾಗ -೧ 
ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ 2011 -12ನೇ ಸಾಲಿಗೆ ಶಾಸನಬದ್ದ ಲೆಕ್ಕಪರಿಶೋಧಕರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರ ಪತ್ರ ಸಂಖ್ಯೆ : 

ಕರಾಉನಿ/ ಲೆಕ್ಕಪತ್ರ 801 /2012 - 13, ದಿನಾಂಕ: 27 - 04 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರ ಪತ್ರದಲ್ಲಿ Office of the Comptroller and 
Auditor General of India ನವದೆಹಲಿ ಇವರು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ 2011 -12ನೇ ಸಾಲಿಗೆ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನಾಗಿ 
ಶ್ರೀ ಪಿ. ಚಂದ್ರಶೇಖರ್ ಚಾರ್ಟಡ್್ರ ಅಕೌಂಟೆಂಟ್ ರವರನ್ನು ನೇಮಕ ಮಾಡುವಂತೆ ಸೂಚಿಸಿರುತ್ತಾರೆ. ಆದ್ದರಿಂದ 2011-12ನೇ ಸಾಲಿಗೆ ಸಹಕಾರ 
ಇಲಾಖೆಯಿಂದ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಶಾಸನಬದ್ದ ಲೆಕ್ಕಪರಿಶೋಧಕರ ನೇಮಕಾತಿ ಮಾಡಲು ಕೋರಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 39 ರಾಯಿನಿ 2012 ಬೆಂಗಳೂರು, ದಿನಾಂಕ : 15 - 06 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ 2011-12ನೇ ಸಾಲಿಗೆ ಶಾಸನಬದ್ದ 
ಲೆಕ್ಕಪರಿಶೋಧಕರನ್ನಾಗಿ ಶ್ರೀ ಪಿ. ಚಂದ್ರಶೇಖರ್ ಚಾರ್ಟಡ್್ರ ಅಕೌಂಟೆಂಟ್, ( ಬಿಎಂ 219) ಎಸ್ 616, ಮಣಿಪಾಲ್ ಸೆಂಟರ್, ಸಂಖ್ಯೆ 47, 
ಡಿಕನ್ಸನ್ ರಸ್ತೆ, ಬೆಂಗಳೂರು- 42 . ಇವರನ್ನು ನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎಸ್. ವಿಶ್ವೇಶ್ವರಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ. ಆರ್‌. 1696 

ಸಹಕಾರ ಇಲಾಖೆ 
ಒಳಾಡಳಿತ ಸಚಿವಾಲಯ 


3 , 


ವಿಷಯ : ಪೋಲೀಸ್ ಸುಧಾರಣೆಗಳು – ಪೊಲೀಸ್ ದೂರುಗಳ ಪ್ರಾಧಿಕಾರದ ರಚನೆ - ಕುರಿತು. 
ಓದಲಾಗಿದೆ : 1. ಶ್ರೀ ಪ್ರಕಾಶ್ ಸಿಂಗ್ ಮತ್ತು ಇತರರು - ವಿರುದ್ದ ಭಾರತ ಒಕ್ಕೂಟ ಮತ್ತು ಇತರರು ಸಲ್ಲಿಸಿದ್ದ ರಿಟ್ ಅರ್ಜಿ ಸಂಖ್ಯೆ : 

310 /1996 ದಿನಾಂಕ : 22 - 09 - 2006ರ ಸಂಬಂಧದಲ್ಲಿ ಸರ್ವೋಚ್ಛ ನ್ಯಾಯಾಲಯ ನೀಡಿರುವ ತೀರ್ಪು. 
2. ಪೊಲೀಸ್ ಮಹಾ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರು, ಬೆಂಗಳೂರು- ಇವರ ಪತ್ರ ಸಂಖ್ಯೆ : ಕಾನೂನು (1) 

52 /2005 , ದಿನಾಂಕ : 10 - 02 - 2009 . 
ಪೊಲೀಸ್ ಮಹಾ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರ ಪತ್ರ ಸಂಖ್ಯೆ : ಕಾನೂನು (1) 52 /2005 ದಿನಾಂಕ : 

10 - 09 - 2009 . 
4. ಸರ್ಕಾರದ ಆದೇಶ ಸಂಖ್ಯೆ : ಒಣ 59 ಹೊಸ 2009 ದಿನಾಂಕ : 03 -12 - 2010 . 
5. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಬರೆದ ಅರೆ ಸರ್ಕಾರಿ 

ಪತ್ರ ಸಂಖ್ಯೆ : ಒಇ 59 ಹೊಸ 2009 ( ಭಾಗ) ದಿನಾಂಕ : 20 - 07 - 2011. 

ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಪತ್ರ ದಿನಾಂಕ : 21 - 01 - 2011 . 

7. ಸರ್ಕಾರದ ಆದೇಶ ಸಂಖ್ಯೆ : ಒಇ 59 ಹೊಸ 2009 ( ಭಾ ) ದಿನಾಂಕ : 07 - 09 - 2010 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಪೊಲೀಸ್ ಸುಧಾರಣೆಗೆ ಸಂಬಂಧಿಸಿದಂತೆ ನೀಡಿರುವ ಆರು 
ನಿರ್ದೇಶನಗಳನ್ವಯ ಮೇಲೆ ( 4) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಪೋಲೀಸ್ ದೂರುಗಳ ಪ್ರಾಧಿಕಾರವನ್ನು ರಚಿಸಲಾಗಿದ್ದು, ಸದರಿ ಆದೇಶದಲ್ಲಿ 
ಪೊಲೀಸ್ ದೂರುಗಳ ಪ್ರಾಧಿಕಾರದ ರಚನೆಯನ್ನು ಈ ಕೆಳಕಂಡಂತೆ ವಿಷದಪಡಿಸಲಾಗಿದೆ. 

“I ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ : 
(1) ರಚನೆ 
1) ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು - ಅಧ್ಯಕ್ಷರು 

ಸರ್ಕಾರವು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರು ಸೂಚಿಸಿದ ನ್ಯಾಯಾಧೀಶರ ಹೆಸರುಗಳ ಪಟ್ಟಿಯಿಂದ 

ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡತಕ್ಕದ್ದು. 
( 2) ಇಬ್ಬರು ವ್ಯಕ್ತಿಗಳು - ಸದಸ್ಯರು 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೧೯೭೫ 


( ಒಬ್ಬರು ಸಿವಿಲ್ ಸೇವೆಯಿಂದ ಮತ್ತೊಬ್ಬರು ನಾಗರೀಕ ಸಮಾಜದಿಂದ) ” 

ಅದರನ್ವಯ ಮೇಲೆ ಓದಲಾದ ( 7) ರ ಸರ್ಕಾರದ ಆದೇಶದಲ್ಲಿ (1) ರಚನೆ (1) ರ ಬಗ್ಗೆ ಶ್ರೀ ಜಸ್ಟಿಸ್ ಆರ್. ಜೆ. ಬಾಬು, ನಿವೃತ್ತ 
ನ್ಯಾಯಾಧೀಶರು, ಕರ್ನಾಟಕ ಉಚ್ಛ ನ್ಯಾಯಾಲಯ ಇವರನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ನಾಗರೀಕ 
ಸಮಾಜದ ವತಿಯಿಂದ ಒಬ್ಬರನ್ನು ಸದಸ್ಯರನ್ನಾಗಿ ನೇಮಿಸಲು ಪರಿಗಣಿಸಲು ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಈ ಕೆಳಗಿನ ಮೂರು 
ಹೆಸರುಗಳನ್ನು ಸೂಚಿಸಿರುತ್ತಾರೆ. 

1) Se eines web,ase ,, Jofe9FD0 , South India Cell for Human Rights Education and Monitoring, Bangalore. 
2) ಶ್ರೀ ಕೊಲ್ಲಾಡಿ ಬಾಲಕೃಷ್ಣ ರೈ , ಮಂಗಳೂರು 

ಶ್ರೀ ಆದರ್ಶ್ ಜಿ .ಕೆ ., ಜನರಲ್ ಸೆಕ್ರೆಟರಿ , Human Rights Defenders Forum , Bangalore . 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 59 ಹೊಸ 2009 ( ಭಾಗ), ಬೆಂಗಳೂರು, ದಿನಾಂಕ: 03ನೇ ಮೇ 2012 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಆದರ್ಶ್ ಜಿ.ಕೆ. ಜನರಲ್ ಸೆಕ್ರೆಟರಿ, Human Rights Defenders Forum , Bangalore 
ಇವರನ್ನು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರನ್ನಾಗಿ ನಾಗರೀಕ ಸಮಾಜದ ವತಿಯಿಂದ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ .ಎನ್ . ರವಿಪ್ರಕಾಶ್ 

- ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1710 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 


ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, ಗಿಡದಕೋನೇನಹಳ್ಳಿ ಗ್ರಾಮದ ಸರ್ವೆ ನಂ . 38 ರಲ್ಲಿ 

ಬುದ್ಧ ಎಜುಕೇಷನ್ ಟ್ರಸ್ಟ್ ಮತ್ತು ಸೊಸೈಟಿ ಇವರಿಗೆ ಜಮೀನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಪತ್ರ ಸಂ : ಆರ್‌ಡಿ 233 ಎಲ್‌ಜಿಬಿ 2001 ದಿನಾಂಕ : 21 - 03 - 2002. 

ಸರ್ಕಾರದ ಪತ್ರ ಸಂ : ಆರ್‌ಡಿ 233 ಎಲ್‌ಜಿಬಿ 2001 ದಿನಾಂಕ : 16 - 07 - 2002. 
3. ಸರ್ಕಾರದ ಪತ್ರ ಸಂ : ಆರ್‌ಡಿ 203 ಎಲ್‌ಜಿಬಿ 2009 ದಿನಾಂಕ : 23 - 06 - 2009 . 

4. ದಿನಾಂಕ : 14 - 06 - 2012 ರಂದು ನಡೆದ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಣಯ . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, ಗಿಡದಕೋನೇನಹಳ್ಳಿ ಗ್ರಾಮದ ಸ. ನಂ . 
38 ರಲ್ಲಿ 6 -00 ಎಕರೆ ಜಮೀನನ್ನು ಎಕರೆ ಒಂದಕ್ಕೆ ರೂ . 2.00 ಲಕ್ಷಗಳ ಮಾರುಕಟ್ಟೆ ಬೆಲೆ ಹಾಗೂ ನಿಯಮಗಳನ್ವಯ ಇತರೆ ಶುಲ್ಕ ವಿಧಿಸಿ ಬುದ್ಧ 
ಎಜುಕೇಷನ್ ಸೊಸೈಟಿ ಮತ್ತು ಟ್ರಸ್ಟ್ (ರಿ) ಇವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿತ್ತು. 

2. ಸದರಿ ಸಂಸ್ಥೆಯು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ಪೂರ್ತಿ ಮೊತ್ತ ಪಾವತಿಸಿದ ಮೇಲೆ ಬುದ್ಧ ಎಜುಕೇಷನ್ ಸೊಸೈಟಿ ಮತ್ತು ಟ್ರಸ್ಟ್ 
( ರಿ) ಇವರಿಗೆ 6 - 00 ಎಕರೆ ಜಮೀನನ್ನು ಹಸ್ತಾಂತರ ಮಾಡಿ ನಂತರ ಖಾತೆ, ಪಹಣಿ ಮತ್ತು ಮ್ಯುಟೇಷನ್ ದಾಖಲೆ ಮಾಡಿ ಇತರೆ ಶುಲ್ಕಗಳನ್ನು 
ವಿಧಿಸಲಾಗಿ ಕಾಲೇಜು ಮತ್ತು ಆಸ್ಪತ್ರೆ ಕಟ್ಟಡ ಇವುಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯಲಾಗಿತ್ತು. 

3. ಈ ಕುರಿತಂತೆ ಶ್ರೀಮತಿ ಮಾದಮ್ಮ ಮತ್ತು 24 ವ್ಯಕ್ತಿಗಳು, ಶ್ರೀ ರಂಗಸ್ವಾಮಿ ಮತ್ತು ಇತರೆ 24 ವ್ಯಕ್ತಿಗಳು ಹಾಗೂ ಶ್ರೀ ಮಾದಯ್ಯ ಮತ್ತು 
ಇತರರು ಕ್ರಮವಾಗಿ ರಿಟ್ ಅರ್ಜಿ ಸಂ : 7756 /2006 , ರಿಟ್ ಅರ್ಜಿ ಸಂಖ್ಯೆ : 7271 /2006 ಹಾಗೂ ರಿಟ್ ಅರ್ಜಿ ಸಂಖ್ಯೆ : 9317/ 2006 ಮತ್ತು 
2381/2006ನ್ನು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುತ್ತಾರೆ . ಮಾನ್ಯ ಉಚ್ಚ ನ್ಯಾಯಾಲಯವು ಸದರಿ ರಿಟ್ ಅರ್ಜಿಗಳನ್ನು ಒಟ್ಟುಗೂಡಿಸಿ 
ದಿನಾಂಕ : 30 - 05 -2008 ರಂದು ತೀರ್ಪು ನೀಡುತ್ತಾ, ಉಲ್ಲೇಖಿತ ರಿಟ್ ಅರ್ಜಿಗಳನ್ನು ವಜಾಮಾಡಿ ಬುದ್ಧ ಎಜುಕೇಷನ್ ಸೊಸೈಟಿ ಮತ್ತು ಟ್ರಸ್ಟ್ (ರಿ) 
ಇವರಿಗೆ ಗಿಡದಕೋನೇನಹಳ್ಳಿ ಗ್ರಾಮದ ಸರ್ವೆ ನಂ . 38 ರಲ್ಲಿ 6 ಎಕರೆ ಜಮೀನನ್ನು ಮಂಜೂರು ಮಾಡಿರುವುದನ್ನು ಎತ್ತಿ ಹಿಡಿದಿತ್ತು. 

4 . ಉಲ್ಲೇಖಿತ ತೀರ್ಪನ್ನು ಪ್ರಶ್ನಿಸುತ್ತಾ, ಶ್ರೀಮತಿ ಮಾದಮ್ಮ ಬಿನ್ ಲೇಟ್ ವೆಂಕಟರಮಣಪ್ಪ ಹಾಗೂ 24 ಇತರೆ ವ್ಯಕ್ತಿಗಳು ರಾಜ್ಯ ಉಚ್ಚ. 
ನ್ಯಾಯಾಲಯದಲ್ಲಿ ರಿಟ್ ಅಪೀಲು ಸಂಖ್ಯೆ : 997/2008 (ಎಲ್.ಎ . ಬಿ.ಡಿ.ಎ.) ರಿಟ್ ಅಪೀಲು ಸಂಖ್ಯೆ : 1022/2008 (ಎಲ್.ಎ.ಬಿ. ಡಿ.ಎ.) ಹಾಗೂ 
ರಿಟ್ ಅಪೀಲು ಸಂಖ್ಯೆ : 1023 /2008 (ಎಲ್.ಎ. ಬಿ. ಡಿ. ಎ.) ದಾಖಲಿಸಿದ್ದರು. 

5. ರಾಜ್ಯದ ಉಚ್ಚ ನ್ಯಾಯಾಲಯವು ಸದರಿ ಅರ್ಜಿಗಳನ್ನು ಇತ್ಯರ್ಥಗೊಳಿಸುತ್ತಾ, ದಿನಾಂಕ : 17 - 10 - 2008 ರಂದು ಕೆಳಕಂಡಂತೆ ತೀರ್ಪು 
ನೀಡಿರುತ್ತದೆ : 

“ Issue No. III , to what reliefs the parties are entitled to : 


೧೯೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ- ೧ 


In view of the answers to issue Nos. 1 and 2 the petitioners are entitled for the respective sites unless and until their 


possession is resumed by the Government in accordance with the procedure and in the manner known to law . 


The two educational institutions viz ., Buddha Education Trust and Basaveshwara Little Flowers Educational Society, 


have been granted 6 -00 acres and 4 -00 acres respectively in their favour, even though not entitled for the reasons 


aforesaid are entitled for alternative land to be allotted by the Government with in a period of three months from the 


date of receipt of this order without claiming any extra amount. 

6. ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, ಗಿಡದಕೋನೇನಹಳ್ಳಿ ಗ್ರಾಮದ 
ಸ. ನಂ . 38 ರಲ್ಲಿ 6 - 00 ಎಕರೆ ಜಮೀನನ್ನು ಎಕರೆ ಒಂದಕ್ಕೆ ರೂ . 2.00 ಲಕ್ಷಗಳ ಮೊತ್ತದ ಮಾರುಕಟ್ಟೆ ಬೆಲೆ ವಿಧಿಸಿ ಸರ್ಕಾರದ ಪತ್ರ ದಿನಾಂಕ : 21 
03 - 2002 ಮತ್ತು 16 -07 -2002 ರಲ್ಲಿ ನೀಡಲಾದ ಮಂಜೂರಾತಿ ರದ್ದುಪಡಿಸಿ ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ಅಮ್ಮೇರಹಳ್ಳಿ 
ಸ. ನಂ . 10 ರಲ್ಲಿ 6 -00 ಎಕರೆ ಜಮೀನನ್ನು ಈ ಹಿಂದೆ ನಿಗದಿಪಡಿಸಿದ ದರದಲ್ಲೇ ಮಂಜೂರು ಮಾಡಲಾಗಿತ್ತು. 

7. ಈ ಮಧ್ಯೆ ಬುದ್ಧ ಎಜುಕೇಷನ್ ಸೊಸೈಟಿ ಮತ್ತು ಟ್ರಸ್ಟ್ (ರಿ) ಇವರು ಹಲವಾರು ಮನವಿಗಳನ್ನು ಸಲ್ಲಿಸುತ್ತಾ, ಬೆಂಗಳೂರು ಉತ್ತರ 
ತಾಲ್ಲೂಕು, ದಾಸನಪುರ ಹೋಬಳಿಯ ಅಮ್ಮೇರಹಳ್ಳಿ ಗ್ರಾಮ ಸ. ನಂ . 10 ರಲ್ಲಿ ಮಂಜೂರು ಮಾಡಿರುವ ಜಮೀನು ಬೆಟ್ಟ ಗುಡ್ಡಗಳಿಂದ ಅವೃತ್ತವಾಗಿದ್ದು , 
ಶೈಕ್ಷಣಿಕ ಉದ್ದೇಶಕ್ಕೆ ಯೋಗ್ಯವಾಗಿಲ್ಲವಾದ್ದರಿಂದ ಗಿಡದಕೋನೇನಹಳ್ಳಿಯ ಸರ್ವೆ ನಂ . 38 ರಲ್ಲಿ ಖಾಲಿ ಇರುವ ಭೂಮಿಯನ್ನು ಪುನಃ ಮಂಜೂರು 
ಮಾಡಲು ಕೋರಿರುತ್ತಾರೆ. 

8. ಈ ಕುರಿತಂತೆ ಬುದ್ಧ ಎಜುಕೇಷನ್ ಸೊಸೈಟಿ ಮತ್ತು ಟ್ರಸ್ಟ್ (ರಿ) ಇವರು ರಾಜ್ಯದ ಉಚ್ಛ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 
22505 /2009 ಸಲ್ಲಿಸಿದ್ದರು. ಸದರಿ ನ್ಯಾಯಾಲಯವು ದಿನಾಂಕ : 01- 03 - 2010 ರಂದು ತೀರ್ಪು 

ಸದರಿ ನ್ಯಾಯಾಲಯವು ದಿನಾಂಕ : 01 - 03 -2010 ರಂದು ತೀರ್ಪು ನೀಡುತ್ತಾ, ಈ ಕೆಳಗಿನಂತೆ ಸೂಚಿಸಿರುತ್ತದೆ : 
“ This petition is disposed of with direction to the respondent to consider the said representation of the 


22 


petitioner in accordance to with 


law and within an outer limit of four months from 


the date of 


production of the certified copy of todays Orders . 

9. ವಿಶೇಷ ಜಿಲ್ಲಾಧಿಕಾರಿ , ಬೆಂಗಳೂರು, ಇವರು ದಿನಾಂಕ : 21 - 03 - 2011ರ ಪತ್ರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು 
ಗಿಡದಕೋನೇನಹಳ್ಳಿ ಗ್ರಾಮದ ಸರ್ವೆ ನಂ . 38 ಮತ್ತು 39 ರಲ್ಲಿ ಪ್ರಾಧಿಕಾರಕ್ಕೆ ಭೂಸ್ವಾಧೀನ ಪಡಿಸಿಕೊಂಡು 414 ನಿವೇಶನಗಳನ್ನು ಹಂಚಿಕೆ ಮಾಡಿರುವ 
ಹಾಗೂ ಫಲಾನುಭವಿಗಳಿಗೆ ನೋಂದಣಿ ಮಾಡಿಸಿರುವ ಪ್ರದೇಶದಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಮಡಿದ್ದ 398 ಶೆಡ್‌ಗಳನ್ನು ತೆರವುಗೊಳಿಸಿ ಜಮೀನನ್ನು 
ಪ್ರಾಧಿಕಾರದ ವಶಕ್ಕೆ ಪಡೆದು ಪ್ರಾಧಿಕಾರದ ಸ್ವತ್ತಿಗೆ ತಂತಿಬೇಲಿಯನ್ನು ನಿರ್ಮಾಣ ಮಾಡಿರುತ್ತಾರೆ. ಮುಂದುವರೆದು ಈ ಪ್ರದೇಶಕ್ಕೆ ಲಗತ್ತಾಗಿರುವ ಈ 
ಹಿಂದೆ ಈ ಶಿಕ್ಷಣ ಸಂಸ್ಥೆಗೆ ಮಂಜೂರು ಮಾಡಲಾಗಿದ್ದ 6 ಎಕರೆ ಜಾಗವನ್ನು ಹಾಗೆಯೇ ಖುಲ್ಲಾ ಬಿಟ್ಟಿರುವುದರಿಂದ ಸದರಿ ಜಮೀನನ್ನು ಬುದ್ಧ 
ಎಜುಕೇಷನ್ ಟ್ರಸ್ಟ್ ಮತ್ತು ಸೊಸೈಟಿ ಇವರಿಗೆ ಮಂಜೂರು ಮಾಡಬಹುದೆಂದು ತಿಳಿಸಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 522 ಎಲ್‌ಜಿಬಿ 2011, ಬೆಂಗಳೂರು, ದಿನಾಂಕ: 23ನೇ ಜೂನ್ 2012 
ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ಅಮ್ಮೇರಹಳ್ಳಿ ಗ್ರಾಮದ ಸ. ನಂ . 10ರಲ್ಲಿ 6 - 00 ಎಕರೆ ಜಮೀನನ್ನು ಸರ್ಕಾರದ ಪತ್ರ 
ಸಂ . ಆರ್‌ಡಿ 203 ಎಲ್‌ಜಿಬಿ 2009 ದಿನಾಂಕ : 23 - 06 -2009ರಲ್ಲಿ ನೀಡಿದ ಮಂಜೂರಾತಿ ರದ್ದುಪಡಿಸಿ ಬುದ್ಧ ಎಜುಕೇಷನ್ ಸೊಸೈಟಿ ಮತ್ತು ಟ್ರಸ್ಟ್ 
ಇವರಿಗೆ ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ, ಗಿಡದಕೋನೇನಹಳ್ಳಿ ಗ್ರಾಮದ ಸ. ನಂ . 38 ರಲ್ಲಿನ 6 -00 ಎಕರೆ ವಿಸ್ತೀರ್ಣದ 
ಜಮೀನನ್ನು ಪುನಃ ಮಂಜೂರು ಮಾಡಿ ಆ ಭೂಮಿಗೆ ಸಂಬಂಧಿಸಿದಂತೆ ಈ ಹಿಂದೆ ಮಾರುಕಟ್ಟೆ ಬೆಲೆ ಶೇಕಡ 50 ರಷ್ಟು ಮೊತ್ತ ಪಾವತಿಸಿದ್ದನ್ನು 
ಸ್ವೀಕರಿಸಲಾಗಿದೆ. 

ಇದಕ್ಕೆ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ : ಆಇ 73 ವೆಚ್ಚ -07 /2012 ದಿನಾಂಕ : 07 - 02 - 2012 ರಲ್ಲಿ 
ಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಕೆ. ರಾಮಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 1718 

ಕಂದಾಯ ಇಲಾಖೆ ( ಭೂ . ಮಂ .) 


2008 - 0 


FADFE37 ODZIS , nodowao , we 09 , 9009 


0522 


COMMERCE & INDUSTRIES SECRETARIAT 


SUB : 


Amendment to earlier approved project proposal of M /s. Deccan Exploration Services Pvt. Ltd ., 
Enhancement in land requirement from 145 acres to 200 acres and acquisition and allotment of land by 
KIADB as SUC instead U /s 109- Reg . 

1) 22nd SHLCC Meeting held on 24-5-2010 . 
2 ) Government Order No. Cl 211 SPI 2010, dated : 2-6 -2010 . 
3) Proceedings of 27th SHLCC meeting held on 13-4 -2012 . 


READ : 


Preamble : 


Project proposal of M /s. Deccan Exploration Services Pvt. Ltd for " Extraction of gold metal from ore ” with an investment of 
Rs. 267 crores in 73 acres of Government land (subject to the approval of Revenue Department) and 72 acres of private 
land (Mining area ) U /s 109 of the KLR act at Ganajur village, Haveri taluk & District was approved in the 22nd SHLCC meeting held 
on 24 -5 - 2010 . The State Government has recommended for grant ofmining lease for gold mining at Ganajur village . Government of 
India is in the process of granting the formal approval for the project. 73 acres of government land identified earlier is a Gomala land 
and faced difficulties in getting titles of the land and fixing of land rate . 


The company in their letter dated 8 - 12 -2011, has revised their requirement of land to 200 acres as under : 


ü 


Item 


Extent ofland 


No . 


- 


Ganajur ML Area 


72 acres (consent obtained ) 


OB Dump Area 


50 acres 


3 . 


Processing plant etc., 


78 acres 


Total 


200 acres 


The company has obtained the consent of the land owners for 72 acres required for mining area and paying compensation to 
farmers in the last 5 years . The company is in the process of getting consent from farmers for other lands . The company is now 
requested for acquisition and allotment of land through KIADB as SUC instead of acquiring land U /s 109 of the KLR act. Amendment 
is required for increase in extent of land from 145 acres to 200 acres and acquisition and allotment of land through KIADB as SUC 
instead of acquiring land U /s 109 of the KLR act. The list of Sy. Nos attached . 


The Committee considered the enhancement in land requirement and acquisition of land by KIADB as SUC as under : 


Enhancement in land requirement from 145 acres to 200 acres (Sy. Nos. attached ) at Ganajur Village , Haveri Taluk and 
District. 
To acquire and allot land through KIADB as SUC (Promoters to obtain 70 % consent and furnish the same to KIADB ) 
instead of acquiring land U /s 109 of KLR Act. 


Government has examined the recommendations made by the State High Level Clearance Committee in the 27th Meeting 
held on 13 -4 -2012, in all aspects. 


Hence the following order . 


GOVERNMENT ORDER NO . CI 146 SPI 2012 , BANGALORE, DATED : 28 -4 - 2012 . 


Government is pleased to accord approval for enhancement of land requirement from 145 acres to 200 acres (Sy. Nos. 
attached ) atGanajur Village , Haveri Taluk and District and to acquire and allot land through KIADB as SUC (Promoters to obtain 
70 % consent and furnish the same to KIADB) instead of acquiring land U /s 109 of KLR Act for the project approved vide 
Government Order read at (2 ) above . 


06 205 


FASTEST ODZIE , NOUJJJd , we 09, 9009 


231 - 0 


This approval is valid for a period of two years from the date of allotment of land by KIADB . Other terms and conditions 
remain the same as in the Government Orders read at (2) above. 


By Order and in the name of the Governor of Karnataka, 

JYOTHI R .J. 
Desk Officer (Technical Cell) 
Commerce & Industries Department. 


ANNEXURE TO G .O . NO . CI 146 SPI 2012 


List of Sy . Nos of Ganajur Village , Haveri Taluk and District 


1 . GANAJUR ML BLOCK 


Sl. No . 


Total Area in Sy . Nos . 


Required Area for ML in acres 


Survey No . 

64 


- 


19 


13.65 


20 . 18 


1. 35 


14 


1.71 


15 . 03 


5 


2 .1 


16 .6 


5 


†won000 


5 .2 


2 . 13 


3 .9 


3 .56 


5 .67 


5 .67 


0 . 35 


0 . 35 


11 . 


104 


19 . 4 


16 . 1 


12 . 


103 


23 


6 . 36 


13 . 


105 


15 . 9 


2 . 97 


14 . 


33 


25 .5 


0 .7 


15 . 


54 


20 . 1 


0 . 13 


T2 
. 3 


16 . 


Stream 


17 . 


Road 


2. 92 


Total 


205 . 93 


72 


Area in Acres 


Required area for OB Dump in Acres 


2. OB DUMP AREA 
Sl. No . Survey Number 
1. 

103 
2. 

100 
83 


22 . 27 


10 . 33 


0 .04 


6 . 14 


1.2 


20 . 3 


18 


26 . 15 


3.8 


16 . 35 


10 .8 


68 


25 . 14 


0 .51 


Stream 


3 .2 


9. 


Stream 


2 . 1 


Total 


50 


2008 - 0 


PDF :37 DOZE, 7000m , 2008, 09 , 9009 


0E28 


3 . PROCESSING PLANT 


Sl. No. 


Survey Number 


Area in Acres 


Required Area for Processing Plant 


1 . 


Survey No . 78 A1 


61 Acres 14 Guntas 


61 Acres 14 Guntas 


2 . 


78A1A 


4 Acres 38 Guntas 


4 Acres 38 Guntas 
11 Acres 28 Guntas 


Survey No. 79 


11 Acres 28 Guntas 


Total 


78 Acres 


4 . TOTAL LAND REQUIRED FOR GANAJUR GOLD MINING PROJECT 


Ganajur ML Area 


72 Acres 


1. 
2. 
3 . 


OB Dump Area 


50 Acres 


Processing Plant etc . 


78 Acres 


Total 


200 Acres 


JYOTHI R . J. 
Desk Officer ( Technical Cell ) 
Commerce & Industries Department. 


P . R . 1380 


COMMERCE & INDUSTRIES SECRETARIAT 


Sub : 


Approval to the Project proposal of M /s Geol Ganga Realty Pvt. Ltd ., for change of activity from “ IT , 
ITES /E -Office Space Park ” to “ IT /Hardware Office Space , Residential, Commercial space & common 
facilities Block & Mixed Used Development at KIADB Industrial Area , Devanahalli, Bangalore Rural 
District- reg. 


READ : 


1. 25th SHLCC Meeting held on 14 -7 -2011. 
2. Government Order No. Cl 165 SPI 2011, dated : 18 -8 -2011. 
3. Proceedings of 27th SHLCC meeting held on 13 -4- 2012. 


Preamble : 


The above project proposal was approved in the 25th SHLCC meeting held on 14 -7 -2011 to establish “IT , ITES /E -Office 
Space Park ”, unit with an investment of Rs . 165. 21 Crores in 10 acres of land at KIADB Industrial Area, Devanahalli, Bangalore 
Rural District. Accordingly G .O . No . CI 165 SPI 2011 , Bangalore dt. 18 -8 -2011 was issued by C & l Department. 


The company representative briefed about the project and the modification of the proposal from “ IT , ITES/E - Office Space 
Park ”, to “ IT /Hardware Office Space, Residential, Commercial space & common facilities Block & Mixed Used Development" and 
submitted the letter dated 17 - 3- 2012 about land utilisation to the Committee. The details are as under : 


Particulars 


Plinth Area ( in 

sq . mts ) 


Built-up Area 
(in sq .mts) 


No. 


IT / Tes /E Office space /Hardware office space (G + 2 ) floors 


15000 


45000 


4000 


8000 


Residential Apartment-Block A (G + 3 ) floors 
Residential Apartment-Block B (G +3) floors 
Shopping Mall 


4000 


8000 


1500 


3700 


Amphitheatre and Auditorium (G + 1) floor 


1000 


2000 


Multi Purpose hall, Library , Museum 


750 


1500 


7. 


Cafeteria 


450 


750 


8 . 


Library & Fitness center 


495 


700 


೧೯೮೦ 


FDF837 DOZE, Toomad , wo 09 , 9009 


288 - 0 


Particulars 


Plinth Area ( in 

sq . mts ) 


Built-up Area 
( in sq . mts ) 


No . 


9 . 


Facilities (Ac plant, DG Set, UPS ) 


325 


325 


10 . 


Entry & Service roads 


3550 


11. 


Vehicle Parking 


1850 


12. 


Open green Area /landscaping 


7550 


0 


Total 


40470 


69975 


The committee approved for change of project from “ IT/ITES/E office Space Park ” to “ IT / ITES , E office Space Hardware 
Office Space , Residential, Commercial space , Common Facilities Block and Mixed Used Development” subject to fulfillment of 
norms of KIADB by the company . 


Government has examined the recommendations made by the State High Level Clearance Committee in the 27th Meeting 
held on 13-4 - 2012 , in all aspects . 


Hence the following order. 


GOVERNMENT ORDER NO . CI 165 SPI 2011, BANGALORE, DATED : 7 -5 -2012 . 


Government is pleased to approve the change of activity from “ IT /ITES/E Office Space Park ” to “IT /ITES , E Office Space 
Hardware Office Space, Residential, Commercial space , Common Facilities Block and Mixed Used Development” for the project 
approved vide G .O . referred at (2 ) above, subject to fulfillment of norms of KIADB by the company 


Other terms and conditions remain the same as in the Government Orders read at (2 ) above. 


By Order and in the name of the Governor of Karnataka , 

JYOTHI R . J. 
Desk Officer ( Technical Cell) 
Commerce & Industries Department. 


P . R . 1383 


COMMERCE & INDUSTRIES SECRETARIAT 


SUB : 


READ : 


Approval for change of location of M /s Sri Sai Priya Sugars Ltd ., to establish a 5000 tcd sugar plant with 
30 mw co -generation & 120 kld distillery Plant" at Krishna Nagar , Hosur Post , Bijapur District- Reg . 
1. 20th SHLCC Meeting held on 5 -1 -2012. 

Government Order No . CI 46 SPI 2010 , dated : 10 -2 -2010 . 

Corrigendum No. CI 46 SPI 2010 , dated : 30 - 4 -2011. 
4 . Proceedings of 27th SHLCC meeting held on 13-4 -2012 . 


Preamble : 


State High Level Clearance Committee in its 20 " meeting held on 5 -1 -2010 has approved the project proposal of M /s . Shri 
Sai Priya Sugars Ltd ., to setup "5000 TCD sugar plant with 30 MW Co- generation & 120 KLD Distillery” with an investment of 
Rs. 300 crores in 300 acres of land at various sy . Nos. of Hipparagi & Mygur Villages of Jamakhandi Taluk , Bagalkot District through 
KIADB acquisition as SUC with the consent of land owners . Accordingly, G .O . No. Ci 46 SPI 2010 , Bangalore dt. 10 - 2 -2010 was 
issued by C & l Department, Again a Corrigendum No. Cl 46 SPI 2010 , dt. 30 -4 - 2011 was issued to purchase the require land from 
the farmers U /s 109 of KLR act instead of acquisition through KIADB. 


The validity period of the project proposal was extended vide G .O . No . Cl 46 SPI 2010 , Bangalore dt. 8 -2 -2012 by another 
2 years i.e. from 9 - 2- 2012 to 8 -2 - 2014 with other terms & conditions of approval remains same. 


Now the company vide their letter dtd . 14 -3 - 2012 has stated that an extent of 127 acres, 21 guntas of land has been 
purchased U /s 109 of KLR act . So far & requested SHLCC approval to acquire & allot 30 % of the approved extent of 300 acres of 
land i.e . 90 acres at various of sy . Nos of Mygur village , Jamakhandi taluk , Bagalokot District through KIADB to complete the project. 


2008 - 0 


FAST & JOPE, Todowao , we 09, 9009 


Een 


Also requested SHLCC approval for change of location of 120 KLPD Distillery plant from Hipparagi and Mygur villages of 
Jamakhandi taluk to Halagani village of Bijapur taluk to implement the project in 60 acres of land . It is also requested to acquire & 
allot 30 % of the land i.e . 18 acres of land through KIADB for Distillery plant. 


The Committee approved for change of location of 120 KLPD Distillery plant from Hipparagi and Mygur villages of 
Jamakhandi taluk to Halagani village of Bijapur taluk to implement the project in 60 acres of land and to acquire 18 acres of land 
through KIADB (on consent basis 70 :30 ) for Distillery Plant. The project proponent to obtain necessary permission from the 
respective departments . 


Government has examined the recommendations made by the State High Level Clearance Committee in the 27th Meeting 
held on 13- 4 -2012 , in all aspects . 


Hence the following order . 


GOVERNMENT ORDER NO . CI 46 SPI 2010 , BANGALORE , DATED : 28 -4 - 2012 . 


Government is pleased to approve the change of location of 120 KLPD Distillery plant of M /s Sri Sayi Priya Sugars Ltd ., from 
Hipparagi and Mygur villages of Jamakhandi taluk to Halagani villages of Bijapur taluk to implement the project in 60 acres of land 
and to acquire additional 18 acres of land through KIADB (on consent basis 70 :30) for Distillary Plant. The project proponent to 
obtain necessary permission from the respective departments . 


Other terms and conditions remain the same as in the Government Orders read at (2) and 3 above . 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1384 


COMMERCE & INDUSTRIES SECRETARIAT 


Sub : 


READ : 


Approval to the Project proposal of M /s Scania Commercial Vehicles India Pvt. Ltd., to establish 
a unit for “ Assembly of Trucks & Bus Chasis, Bus Body Building" at Narasapura Industrial Area , 
Kolar District.- allotment of additional 10 acres of land for the project . 
1. Proceedings of the 26th State High Level Clearance Committee (SHLCC ) meeting 

held on 9 - 11- 2011. 
2. Government Order No. Cl 261 SPI 2011, Bangalore , dated : 13-12 -2011. 
3. Representation of M /s Scania Commercial Vehicles India Pvt. Ltd., dated : 24 -1- 2012 . 


Preamble : 


M /s Scania Commercial Vehicles India Pvt. Ltd ., has proposed to establish a “unit for “ Assembly of Trucks & Bus Chasis, 
Bus Body Building" at Narasapura Industrial Area, Kolar District , with an investment of Rs. 250 Crores , generating employment to 
about 795 persons. 


In the 26th State High Level Clearance Committee ( SHLCC ) Meeting held on 9- 11- 2011, the proposal of the Company was 
discussed and approved . Accordingly G .O . No . Cl 261 SPI 2011, Bangalore dated : 13 -12 -2011 was issued . 


Subsequently M /s Scania Commercial Vehicles India Pvt. Ltd ., represented to the Government that the company had 
requested for allotment of 35 acres of land in their original application for implementing their project. They have also said 
that 25 acres of land as allotted by the above mentioned Government Order would be insufficient to implement the project 
and requested for allotment of additional 10 acres of land adjacent to the present allotment. 


Government has examined the proposal in detail and hence this order. 


0609 


FASTEST ODZIE , ROJJO, we 09, 9009 


2008 - 0 


GOVERNMENT ORDER NO . CI 261 SPI 2011 , BANGALORE, DATED : 14 -5 - 2012 . 


Government is pleased to allot additional 10 acres of land to the Project Proposal of M /s . Scania Commercial Vehicles India 
Pvt. Ltd.,to establish a unit for “Assembly of Trucks & Bus Chasis , Bus Body Building” at Narasapura Industrial Area , Kolar District, 
approved vide Government Order mentioned at (2) above adjacent to the 25 acres of land already allotted. 


Other terms and conditionsmentioned in G . O . referred above at (2) remain unaltered . 


By Order and in the name ofthe Governor ofKarnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1385 


COMMERCE & INDUSTRIES SECRETARIAT 


SUB : 


READ : 


Amendment to earlier approved project proposal of M /s. Karnataka Ferro Concentrates Pvt. Ltd., 
for enhancement in investment and power requirement-Reg . 

1 . 25th SHLCC Meeting held on 14 -7 - 2011 . 
2. Government Order No . Cl 196 SPI 2011, dated : 22-8 -2011. 
3. Proceedings of 27th SHLCC meeting held on 13-4 -2012. 


Preamble : 


The Project proposal of M /s. Karnataka Ferro Concentrates Pvt. Ltd Dharwad to establish a “ 1. 20 MTPA Iron Ore 
Pelletisation Plant” with an investment of Rs. 226 crores, in 197 acres of land at different Sy . Nos of Somalapur Village , Sandur 
Taluk , Bellary District were approved in 25th SHLCC meeting held on 14- 7- 2011 and G .O . No . CI 196 SPI 2011, dated 22 -8 -2011 
was issued . 


The company vide letter dated 22- 11 - 2011 requested for modification of Government Order to enhance the investment on 
the project from Rs. 226 crores to Rs. 358 crores and power requirement from 8100 KVA to 15000KVA . 


The committee considered enhancement in investment and power requirement as under : 

To incorporate the enhancement in investment from Rs. 226 crores to Rs. 358 crores . 
• Power requirement from 8100 KVA to 15000 KVA . 


Government has examined the recommendations made by the State High Level Clearance Committee in the 27th Meeting 
held on 13 -4 -2012, in all aspects . 


Hence the following order. 

GOVERNMENT ORDER NO . CI 196 SPI 2011 , BANGALORE , DATED : 28 - 4 - 2012 . 


In Government Order No . CI 196 SPI 2011, dated : 22 -8 -2011, the proposed investment of project may please be read as 
“ Rs . 358 cr.” in place of " Rs. 226 cr ." and power requirement as “ 15 ,000 KVA” in place of “8100 KVA”. 


Other terms and conditions remain the same as in the Government Orders read at (2 ) above . 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1379 


COMMERCE & INDUSTRIES SECRETARIAT 


SUB : 


Approval to the Project proposal of M /s Zakinl Bio Tech Pvt . Ltd ., to establish a Food Processing Unit 
with R & D facilities and Wind /Solar energy Cold Storage at Thimmegowdana Palya , Hosapura , 
Bettahalli of Chamarajanagar District and Galakola Industrial Area, Mysore. 
Proceedings of the 27th State High Level Clearance Committee (SHLCC ) meeting held on 13 -4 - 2012 . 


READ : 


2008 - 0 


FDF :37 DOZE, 7000m , 2008, 09 , 9009 


೧೯೮೩ 


Preamble : 


M /s Zakinl Bio Tech Pvt. Ltd., has proposed to establish a Food Processing Unit with R & D facilities and Wind /Solar energy 
Cold Storage at Thimmegowdana Palya, Hosapura , Bettahalli of Chamarajanagar District and Galakola Industrial Area , Mysore. with 
an investment of Rs . 50.00 Crores , generating employment to about 275 persons. 


In the 27th State High Level Clearance Committee (SHLCC) Meeting held on 13-4-2012, the proposal of the Company was 
discussed and approved . 


Government has examined the recommendations made by the State High Level Clearance Committee in the 27th Meeting 
held on 13 -4 -2012, in all aspects . 


Hence the following order. 


GOVERNMENT ORDER NO . CI 121 SPI 2012 , BANGALORE, DATED : 20 -4 - 2012. 
Government is pleased to accord in principle approval to the Project Proposal of M /s Zakinl Bio Tech Pvt. Ltd.,to establish a 
Food Processing Unit with R & D facilities and Wind /Solar energy Cold Storage at Thimmegowdana Palya , Hosapura, Bettahalli of 
Chamarajanagar District and Galakola Industrial Area , Mysore. with an investment of Rs . 50.00 Crores, generating employment to 
about 275 persons by extending following infrastructure assistances and incentives and concessions . 


INFRASTRUCTURE FACILITIES : 
Land : 

130 acres of land at ( Sy . Nos not furnished ) Thimmegowdanapalya , Hosapura , Bettahalli of Chamarajanagar 
District to be purchased U /s. 109 of KLR Act and 2 acres of KIADB land at Kadkola Industrial Area, for 
storage facilities or 2 acres of land in Thandya Industrial Area . 


Water : 


1440 KLPD from own source -borewells. 


Power : 


365 KVA from CESCOM . 


Environmental 


Promoters to obtain CFE from KSPCB. Environmental Clearance from MOEF, GOI/ DFEE GOK as 
applicable. 


Clearance : 


The promoters to take necessary statutory Clearances . 


Statutory : 
clearances : 


As per applicable Industrial Policy/Agri Business Policy of the State. 


Incentives & 
Concessions : 


3 . 


Von 


GENERAL TERMS AND CONDITIONS : 
1. Environment : The Promoters to obtain CFE and CFO from KSPCB. 
2. Employment : The Company shall prepare a plan for development of Human Resources required for the project , train local 

people and provide employment to these trained local youth and comply with the provisions of Industrial Policy of Govt. of 
Karnataka . A copy of Human Resources Development plan shall be sent to the Commissioner for 1,D . & Director of Industries 
and Commerce for monitoring. 
Vendor Development : Where ever there is scope for vendor development for the project, the company shall prepare a vendor 
development plan , develop local vendors and procure the required inputs , components and sub assemblies from these local 
vendor units. A copy of the vendor development plan shall be sent to the Commissioner for I.D . & Director of Industries and 

Commerce for monitoring. 
4 . Social Infrastructure Development : The Company is advised to take up social infrastructure development projects in the 

vicinity of the proposed location of the Unit. A copy of such projects shall be sent to the Commissioner for I. D . & Director of 

Industries and Commerce formonitoring. 
5 . Others : 


a ) 


The Project proponents shallprovide employment to at least one member of the family of each land looser if the land 
is acquired through KIADB . 


೧೯೮೪ 


FASTEST ODZIE , TOUJJJd , we 09, 9009 


288 - 0 


b ) 


c) 


The project proponents shall adopt rainwater harvesting , waste water recycling and water conservation techniques. 
Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including GOI 
and shall submit milestones/progress in implementation of the project regularly , which will be monitored by the 
Department. 


This approval is valid for a period of two years , counted from the date of allotment of land by KIADB or from date of obtaining 
permission U /s 109 KLR from the Deputy Commissioner/Government as the case may be. 


By Order and in the name of the Governor ofKarnataka , 

JYOTHI R .J. 
Desk Officer (Technical Cell) 
Commerce & Industries Department. 


P .R . 1442 


COMMERCE & INDUSTRIES SECRETARIAT 

CORRIGENDUM 
No. Ci 279 SPI2011, Bangalore , Dated : 28-4 -2012. 


SUB : 


Approval to insert/amend the survey numbers for the project proposal of 
M /s Ind Bharat Power (Karwar) Limited . 
Government Order No. Cl 257 SPI 2011 , dated : 27 -12 -2011. 


READ : 


Preamble : 


In the order portion of the Government Orders No. Cl 257 SPI 2012 dated : 27 - 12 -2011, under infrastructure facilities, in the 
Land portion , the survey numbers as per the annexure enclosed to this order shall be inserted along with the survey numbers 
mentioned in the Government Order. 


Other terms and conditions, infrastructure facilities, incentives and concessions remain the same as in the G .O . read 
at ( 1) above. 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


Statement of land proposed to be purchased under Sec 109 


SI.No. 


Survey No. 


Extent of Land 


Recommended by Tahasildar Date 

& No . 


Ana 


27 - 10 -07. 15 /2006 -07 


141 


Do 


142 


143 


182 


124 


nowonooo 


125 


140 


144/5 


145 / 1 


0 


145 / 2 


281 - 0 


EDFEIE ODZIE ,Tondo, me 09 , 2009 


05093 


SI.No . 


Survey No . 


Extent of Land 


Recommended by Tahasildar Date 

& No . 


11. 


148 / 2 


Do 


12 . 


181 


Do 
Do 


13 . 


183/ 1 


183 /2 


184 / 1 


Do 
Do 


16 . 


184 /2 


17 . 


184/ 3 


Do 


18 . 


184 /4 


184 /5 


19 . 
20 . 


184/6 


21 . 


184 / 7 


Do 


22 . 


189 / 1 


189/ 2 


24. 


123 /4p1 


126 


26. 


127 


144 / 1 


Do 


144 / 2 


Do 


29 . 


144 / 3 


Do 
Do 


144/4 


31. 


146 


Do 


32 , 


146 /2 


Do 


33 . 


146 / 3 


DO 


147 


148 / 1 


36 . 


153 


37. 


154 


Do 


38 . 


155 


39. 


186 / 1 


Do 


40 . 


186 /2 


Do 


41. 


186 / 3 


Do 


187 / 1 


Do 


187 /3 


DO 


43. 
44. 


188 / 3 


Do 


45 . 


122 / 1 


Do 


46 . 


122 /2 


47 . 


122 / 3 


48 . 


122/ 4 


Do 


49. 


Do 


122 /5 
122/6 


50. 


4 


Do 


nEO 


BIOFUIT JOTI, Rodado ,mes, 09, 2009 


2008 - 0 


Sl.No . 


Survey No . 


Extent of Land 


Recommended by Tahasildar Date 

& No . 


51. 


122 /7 


Do 


52. 


122 /8 


Do 


53. 


122 / 9 


Do 


122/ 10 


55 . 


122 + 121/11 


122 + 121/ 12 


- 


122 / 13 


57 . 
58 . 


122 / A 


23 


Do 


59. 


123 / 1 + 2 + 3 


339 


Do 


60 . 


156 


105 


Do 


188 /2 


60 


282/ 1 


281 


64 . 


280/2B 


65 . 


280 /1 + 2A 


DO 
Do 
Do 


66. 


284 


67 . 


285 


Do 


68 . 


286 


69. 


287 


Total 


162 


985 


Note : 40 Guntas = 1Acre 

16 Ana = 1 Gunta 


Total Extent = 199 Acres 


JYOTHI R . J. 
Desk Officer (Technical Cell) 
Commerce & Industries Department. 


3 . 490 " . 1376 


COMMERCE & INDUSTRIES SECRETARIAT 


SUB : 


Extension of time period for the exemption of Entry Tax on Plant & Machinery and Works Contract Tax to 
M /s Toyota Kirloskar Motor Ltd ., Bidadi, Ramanagar District for their expansion project-Reg. 


Preamble : 


M /s Toyota Kirloskar Motor Ltd ., unit at Bidadi, Ramanagar District has taken up expansion of the project for manufacturing 
small/compact cars with an investment of Rs. 3, 200 crores over a period of seven years starting from 2009, generating direct 
employment to 2400 persons & indirect employment to 3000 persons. The Hon ble Chief Minister has laid foundation stone for the 
commencement of expansion project on 7 -7 -2008 . 


The Unit is eligible to avail exemption of entry tax on plant & machinery including dies, patterns , tools , accessories for 
machinery and works contract tax for a period of 3 years i.e . from 1 -6 -2009 to 31-5 -2012 for its expansion project as per G .Os. No . 
CI 432 SPI 2005 dated 12-6- 2009 and CI 440 SPI 2010 dated 12-7-2011 . 


Now , the unit has requested for extension of time period to avail exemption of entry tax on plant & machinery including dies , 
patterns, tools , accessories for machinery and works contract tax sanctioned vide G .Os. referred above pre -para up to 31-5 - 2014 


2008 - 


FADFE37 ODZIS , nododo , we 09 , 9009 


DES2 


and informed that there was a financial slow down worldwide affecting the entire economy in 2008 - 09 and this was further 
aggravated with the adverse effect of tsunami on Japan s economy in early 2011, as a result, there was delay in finalizing the 
implementation plant. The decision has now been taken to implement the project, which is likely to be completed by 2014 . 


The proposal was brought before the Cabinet for its approval and the Cabinet gave its consent on 12-04 -2012 . 


The Government has verified the proposal in all its aspects and hence the Order. 


GOVERNMENT ORDER NO . CI 235 SPI 2011, BANGALORE , DATED : 14 -5- 2012 . 


Government is pleased to extend the eligibility period for availing incentives granted through Government Orders No. Cl 432 
SPI 2005, dated : 12-6-2009 and CI440 SPI 2010, dated : 12 -7-2011, by one year i.e., upto 31st May 2013. 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1387 


Sub : 


COMMERCE & INDUSTRIES SECRETARIAT 
Amendment to earlier approved project proposal of M /s. Shri Chamundi Captive Energy Pvt. Ltd . (CCEP ) to 
establish “ 16 MW Bio -mass Power Generation Plant”, with an investment of Rs. 80. 00 crores in 17 acres of 
land (on lease basis from M /s J.K ., Industries) at Hebbal Village , Kasaba Hobli , Mysore District- Reg. 


READ : 


1. 
2. 
3. 


gth SHLCC Meeting held on 23- 2-2007 . 
Government Order No. Cl 182 SPI 2007, dated : 9- 10 - 2007 . 
Proceedings of 27th SHLCC meeting held on 13-4 - 2012 . 


Preamble : 

The proposal of M /s . Shri Chamundi Captive Energy Pvt. Ltd . (CCEP ) to establish " 16 MW Bio -mass Power Generation 
Plant”, with an investment of Rs. 80.00 crores in 17 acres of land (on lease basis from M /s J.K ., Industries) at Hebbal Village , 
Kasaba Hobli , and Mysore District was approved in 8th SHLCC meeting held on 23 -2 - 2007 . Government Order was issued vide 
reference (2) above accordingly . 

The company vide their letter dated 21 - 12 -2011 has informed about the delay in obtaining Gold Standard CDM Registration 
from UNFCCC , which is pre-requisite for achieving financial closure. This has resulted in delay in implementation of the project. 

Since JK Tyre and Industries has already used portion of 17 acres of land for the 3rd Plant and the balance land available for 
M /S CCEP is sufficient for setting up of Co -gen Plant of 6 MW capacity instead of 16 MW . 

The company has requested the Committee for approval in revision of plant capacity from 16 MW to 8.5 MW and extension 
of time of 2 years to implement the project. 

The Committee considered the request of the project proponent as under : 

Establishment of 6 MW Co -gen Plant instead of 16 MW . 
• Extension of time for implementation of the project for one year i.e . up to 12 -4 -2013 . 

Government has examined the recommendations made by the State High Level Clearance Committee in the 27th Meeting 
held on 13-4 -2012 , in all aspects . 
Hence the following order. 

GOVERNMENT ORDER NO . CI 150 SPI 2012 , BANGALORE, DATED : 19 -5 -2012. 


Government is pleased to accord approval for extension of time for implementation of the project , approved vide 
Government Order read at (2) above, for one year i.e . up to 12 -4 -2013 and establishment of 6 MW Co-gen Plant instead of 16 MW 
asmentioned in the said Government Order. 


Other terms and conditions will remain the same. 


By Order and in the name of the Governor ofKarnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1487 


೧೯೮೮ 


GRID FUIT Jobs, Rodado ,mes, 09, 2009 


2008 - 0 


COMMERCE & INDUSTRIES SECRETARIAT 


Sub : 


Amendment to earlier approved project proposal of M /s . Maharashtra Seamless Ltd ., to establish 
" Sponge Iron , Pig Iron , Billets and Seamless Pipes”, with an investment of Rs. 600 .00 in 600 acres of 
land atKunnikere Village, Koppal Taluk and District-Reg . 
1 . 18th SHLCC Meeting held on 24 -6 - 2009 . 

Government Order No. CI 239 SPI 2009, dated : 27-5 -2010 . 
3. Proceedings of 27th SHLCC meeting held on 13-4 -2012 . 


READ : 


Preamble : 


The Project proposal of M /s. Maharashtra Seamless Ltd ., Gurgaon to establish “ Sponge Iron , Pig Iron , Billets and Seamless 
Pipes”, with an investment of Rs . 600 .00 in 600 acres of land at Kunnikere Village , Koppal Taluk and District was approved in the 
18th SHLCC meeting held on 24 -6 -2009. Accordingly GovernmentOrder reffered at (2 ) above was issued . 


The company vide letter dated 5 - 9- 2011 addressed to Principal Secretary , Commerce and Industries has informed that they 
had already acquired 320 acres of land at Koppal District. But surrendered the same land to M /s X India Steel Ltd . 


The company officials have visited various sites in Bagalkot, Bellary , Bijapur and Koppal for finalizing the new location . In 
view of the above , the company has requested for extension of time for 2 years for implementation of the project. 


The Committee granted extension of time by one year i.e . up to 12 -4 - 2013 for implementation of the project. 


Government has examined the recommendations made by the State High Level Clearance Committee in the 27th Meeting 
held on 13 -4 - 2012 , in all aspects . 


Hence the following order . 


GOVERNMENT ORDER NO . CI 239 SPI 2012 , BANGALORE , DATED : 19 -5 - 2012. 


Government is pleased to accord approval for extension of time by one year i.e. up to 12 -4- 2013 for implementation of the 
project approved vide GovernmentOrder read at ( 2 ) above . 


By Order and in the name of the Governor ofKarnataka , 

JYOTHI R .J. 
Desk Officer (Technical Cell) 
Commerce & Industries Department. 


P .R . 1490 


COMMERCE & INDUSTRIES SECRETARIAT 


SUB : 


Project proposal of M /s NEC Real Estate Pvt. Ltd . To set up a " Tourist Complex , Commercial Space , 
Financial Hub , R & D Facilities with Residential Condominium , Service Apartment and Medical City" in 
Chalamakunte Village, Chikkajala Hobli , Bangalore North Taluk -Extension of time period . 


READ : 


1. Government Order No. Cl 334 SPI 2008 , dated : 18 - 11-2008 . 
2. Order of Hon ble High Court dated : 6 -10 -2009. 
3. Order of ACS with regard to the appellants application dated : 23 -4- 2012 . 
4. Letter dated 7 -5 -2012 of M /s NEC Real Estate Pvt. Ltd . 


The Project proposal of M /s. NEC Real Estate Pvt. Ltd . To set up a “ Tourist Complex , Commercial Space, Financial Hub , 
R & D Facilities with Residential Condominium , Service Apartment and Medical City ” in Chalamakunte Village, Chikkajala 
Hobli, Bangalore North Taluk with an investment of Rs. 3660 .00 Crores was approved in the 10th State High Level Clearance 
Committee meeting held on 28 -8 - 2007 . Accordingly , Government Order read at ( 1) above was issued . The said Order was 
withdrawn on 26 -8 -2008 . 


The withdrawal Order was challenged by the NEC Real Estate Pvt. Ltd ., by filing writ Petition No . 15348 /2008 in the High 
Court of Karnataka. The writ was allowed partly by the Hon ble High Court on 13 - 2- 2009 which was again challenged by the NEC 
Real Estate Pvt. Ltd., in Writ Appeal No. 1295 /2009. 


2008 - 0 


GROTE37 ODZIS , nododo , we 09 , 9009 


೧೯೮೯ 


The act of the Government acquiring land in favour of the NEC Real Estate Pvt. Ltd., was challenged by some of the land 
owners in SLP (Civil) NO . 21385 /2009 before the Hon ble Supreme Court. The Hon ble supreme Court remanded the matter to the 
Hon ble High Court for fresh consideration upholding the Government Order dated : 18 - 11 -2008 . 


The Hon ble High Court of Karnataka heard the case again in the Writ Appeal No . 1295 /2009 and disposed of the matter on 
6 - 10 -2010 . The Hon ble High Court has ordered as follows : 


" .......... It is ordered that the Order of the first respondent-State dated : 26 - 11- 2008 is quashed and the first respondent 
State is at liberty to take appropriate action with regard to the appellant in accordance with law , after affording opportunity to the 
appellant and after issuing notice to respondents 3 to 5 herein . The First respondent-State shall pass orders strictly in accordance 
with law , without being influenced by any of the observations made by this Court in this order on merits of the case" . 


The land owners who had approached the Hon ble Supreme Court filed an appeal before the appellate authority the 
Additional Chief Secretary and Principal Secretary , Commerce and Industries Department requesting to drop the proceedings of 
acquisition . Both the appellants and the respondent company were given an opportunity to present their views and contentions . After 
thoroughly examining the oral and written statements of both the parties the Additional Chief Secretary and Principal Secretary , 
Commerce and Industries Department disposed off the appeal in favour of the respondent company. 


Now the NEC Real Estate Pvt. Ltd ., has requested the Government that because the proceedings were pending in the 
Hon ble High Court of Karnataka and in the Supreme Court of India pertaining to the approval , project could not be implemented in 
time and has requested to extend the validity period of approval for further period of two years . 


Government has examined the proposal in all aspects . Hence the order. 

GOVERNMENT ORDER NO. CI 334 SPI 2008 , BANGALORE, DATED : 22 -5 - 2012 . 


Government is pleased to extend the validity period of approval of Government Order No . Ci 334 SPI 2008 , Dated : 
18 -11-2008 for further period of two years from the date of issue of this order . 


The other terms and conditions of the Govt. Order read above at (1) remain the same. 


By Order and in the name of the Governor of Karnataka , 

JYOTHI R . J . 
Desk Officer (Technical Cell) 
Commerce & Industries Department. 


P . R . 1491 


COMMERCE & INDUSTRIES SECRETARIAT 


SUB : 


Approval to the Project proposal of M /s Veerashaiva Lingayath Panchamasali- Jagadguru Peeth - 2008 to 
establish “ Educational Institutes” at MummigattiIndustrial Area, Dharwad -Reg . 
Proceedings of 27ih SHLCC meeting held on 13 -4- 2012. 


READ : 


Preamble : 


M /s Veerashaiva Lingayath Panchamasali-Jagadguru Peeth -2008 proposes to establish “ Educational Institutes” at 
Mummigatti Industrial Area, Dharwad with an investment of Rs. 493.69 Crores , generating employment to about 6500 persons. 


In the 27th State High Level Clearance Committee (SHLCC ) Meeting held on 13 -4 - 2012 , the proposal of the Company was 
discussed and approved . 


Government has examined the recommendations made by the State High Level Clearance Committee in the 27th Meeting 
held on 13-4 - 2012 , in all aspects . 


Hence the following order. 


GOVERNMENT ORDER NO . CI 135 SPI 2012 , BANGALORE , DATED : 21- 4 - 2012 . 


Government is pleased to approve in principle the Proposal of M /s Veerashaiva Lingayath Panchamasali- Jagadguru 
Peeth -2008 to establish “ Educational Institutes " at Mummigatti Industrial Area, Dharwad with an investment of Rs. 493.69 Crores, 


0550 


FASTEST ODZIE , TOUJJJd , we 09, 9009 


2008 - 0 


generating employment to about 6500 persons.by extending the infrastructure facilities, incentives and concessions as 
mentioned below : 


Land : 


Water : 


50 Acres of land to be allotted by KIADB at Mummigatti Industrial Area , Dharwad , subject to availability . 
964.37 KLPD to be supplied by KIADB 
12000 KW to be serviced by HESCOM . 
Promoters to obtain CFE from KSPCB . Environmental Clearance from MOEF ,GOI/ DFEE GOK as 


Power : 


Environmental 


Clearance : 


applicable. 


The promoters to take necessary statutory Clearances. 


Statutory 
clearances : 


GENERAL TERMS AND CONDITIONS : 


1. 


Environment : The Promoters to obtain CFE and CFO from KSPCB and environmental clearance from MOEF, GOI. 


Employment : The Company shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy of Govt. of 
Karnataka. A copy of Human Resources Development plan shall be sent to the Commissioner for 1,D . & Director of Industries 
and Commerce for monitoring. 


Vendor Development : Where ever there is scope for vendor development for the project , the company shall prepare a vendor 
development plan , develop local vendors and procure the required inputs , components and sub assemblies from these local 
vendor units . A copy of the vendor development plan shall be sent to the Commissioner for I.D . & Director of Industries and 
Commerce for monitoring . 


4 . 


5 . 


Social Infrastructure Development : The Company is advised to take up social infrastructure development projects in the 
vicinity of the proposed location of the Unit. A copy of such projects shall be sent to the Commissioner for I.D . & Director of 
Industries and Commerce formonitoring . 
Others : 
a) The project proponents shall adopt rainwater harvesting , waste water recycling and water conservation techniques. 

Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including GOI 
and shall submit milestones/progress in implementation of the project regularly, which will be monitored by the 
Department. 


This approval is valid for a period of two years , from the date of allotment of land by KIADB . 


By Order and in the name of the Governor of Karnataka , 

JYOTHI R . . 
Desk Officer (Technical Cell) 
Commerce & Industries Department. 


P . R . 1461 


COMMERCE & INDUSTRIES SECRETARIAT 


SUB : 


READ : 


Approval to the investment proposal of M /s Chettinad Cement Corporation Limited -to increase the 
“ Cement Plant capacity from 2 .5 MTPA to 5 MTPA , Coal based thermal co -gen power plant capacity 
from 30 MW to 160 MW at Kallur, Sangam (K ), Bakthampalli and Gangampalli Village of Chincholi Taluk , 
Gulbarga District for the project- Reg. 

1 . Proceedings of 14th SHLCC meeting held on 17 - 3- 2008 . 
2. Government Order No . Cl 117 SPI 2008 , dated : 26 -4 -2008 . 
3. Proceedings of 22nd SHLCCmeeting held on 24 -5 -2010 . 

Government Order No . Cl 117 SPI 2008 , dated : 11 -6 - 2010 . 
5 . Proceedings of 27th SHLCC meeting held on 13 -4 - 2012 . 


2008 - 0 


FDF837 Oms To dowod , 09, 9009 


0550 


Preamble : 


The proposal of M /s Chettinad Cement Corporation Limited -to establish an “ 2.5 MTPA Cement Plant with 30 MW Captive 
Power Generation ” in Kallur Road Village , Chincholi Taluk , Gulbarga District with an investment of Rs . 660 crores and employment 
to 335 persons was approved in the 14th SHLCC meeting held on 17 -3 -2008 and G . O . To that effect was issued on 26 -4 -2008 
read at (2) above. Extension of time implement the project was approved in 22nd SHLCC and G .O . issued on 11-6 -2010 read 
at (4 ) above . 

M /s Chettinad Cement Corporation Limited now proposes to increase the “Cement Plant capacity from 2 .5 MTPA to 5 
MTPA, Coalbased thermal co -gen power plant capacity from 30 MW to 160 MW along with 26 MW waste heat recovery power plant 
at Kallur, Sangam (K ), Bakthampalli and Gangampalli village of Chincholi Taluk , Gulbarga District with an investmentof Rs. 1655. 13 
generating employment to about 495 persons. 

In the 27th State High Level Clearance Committee (SHLCC ) Meeting held on 13 -4 -2012, the proposal of the Company was 
discussed and approved . 

Government has examined the recommendations made by the State High Level Clearance Committee in the 27th Meeting 
held on 13-4 -2012 , in all aspects . 


Hence the following order. 


GOVERNMENT ORDER NO . CI 132 SPI 2012 , BANGALORE, DATED : 23 -4 - 2012 . 


Government is pleased to approve in -principle the Investment Proposal of M /s Chettinad Cement Corporation Limited to 
increase the “ Cement Plant capacity from 2.5 MTPA to 5MTPA, Coal based thermal co -gen power plant capacity from 30 MW to 160 
MW along with 26 MW waste heat recovery power plant at Kallur, Sangam (K ), Bakthampalli and Gangampalli village of Chincholi 
Taluk , Gulbarga District with an investment of Rs. 1655 . 13 generating employment to about 495 persons by extending the 
infrastructure facilities, incentives and concessions as mentioned below : 


Land : 


200 .31 acres of void lands adjacent to the existing area at survey No . 238 / 1, 238 /5 , 241/2 , 20 /2 + 3, 21/1 , 
21/2 , 25 , 29/1, 230 , 232 /1, 194 , 187 , 184 , 182, 197 , 207, 210 , 205 , 204, 203 /4, 203/5, 174 , 173 , 172 , 179 of 
Kallur Village , 10 , 14 , 20 , 60 , 61 of Sangam (K ) village and 39 of Bakthampalli village and 37 of 
Gangampalli village of Chincholi Taluk , Gulbarga District to be purchased U /s 109 of KLR Act and 
conversion of the same thereafter. 
2.5 MLD of water from lower Mullamari River The project proponent to submit a separate proposal to WRD 
for water allocation . 


Water : 


Power : 

2 ,50 ,000 KVA of initial power from GESCOM .(already sanctioned ) 
Environmental Promoters to obtain CFE from KSPCB . Environmental Clearance from MOEF, GOI/ DFEE GOK as 
Clearance : 

applicable. 
Statutory 

The promoters to take all necessary statutory Clearances. 
clearances : 
Incentives & Concessions : As per applicable Industrial Policy of the State. 


GENERAL TERMS AND CONDITIONS : 


1 . 


Environment : The Promoters to obtain CFE and CFO from KSPCB and environmental clearance from MOEF , GOI. 


Employment : The Company shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy ofGovt. of 
Karnataka . A copy of Human Resources Development plan shall be sent to the Commissioner for 1,D . & Director of Industries 
and Commerce for monitoring. 


Vendor Development : Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units. A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 


0589 


FASTEST ODZIE , TOUJO, we 09, 9009 


231 - 0 


4 . 


Social Infrastructure Development : The Company is advised to take up social infrastructure development projects 
in the vicinity of the proposed location of the Unit. A copy of such projects shall be sent to the Commissioner for I. D . & 
Director of Industries and Commerce formonitoring . 


5 . 


Others : 


a) 


The project proponents shall adopt rainwater harvesting, waste water recycling and water conservation techniques . 
Zero discharge facility should be adopted wherever applicable . 


The promoters shall take all statutory and other necessary clearances from the competent authorities including GOI 
and shall submit milestones/progress in implementation of the project regularly , which will be monitored by the 
Department. 


This approval is valid for a period of two years the from the date of obtaining permission U /s 109 KLR from the Deputy 
Commissioner/Government as the case may be. 


By Order and in the name of the Governor of Karnataka, 

JYOTHI R . J. 
Desk Officer ( Technical Cell) 
Commerce & Industries Department. 


P . R . 1425 


COMMERCE & INDUSTRIES SECRETARIAT 


SUB : 


Approval to the Project proposal of M /s Vakkal Energy Pvt. Ltd ., to establish a 
" Ferro Silicon - 123000 TPA & 160 MW Captive Thermal Power Plant ” project at 
Gowdasandra Village , Gowribidanur, Chikkaballapura District- Reg . 
Proceedings of 27th SHLCC meeting held on 13-4 -2012. 


READ : 


Preamble : 


M /s Vakkal Energy Pvt. Ltd ., to establish a " Ferro Silicon - 123000 TPA & 160 MW Captive Thermal Power Plant project 
at Gowdasandra Village, Gowribidanur, Chikkaballapura District with an investment of Rs. 930 crores generating employment 
to about 550 (direct) and 300 ( indirect) persons. 


In the 27th State High Level Clearance Committee (SHLCC ) Meeting held on 13 -4 - 2012 , the proposal of the Company was 
discussed and approved . 


Government has examined the recommendations made by the State High Level Clearance Committee in the 27th Meeting 
held on 13 -4 -2012, in all aspects . 


Hence the following order . 


GOVERNMENT ORDER NO . CI 124 SPI 2012, BANGALORE , DATED : 20-4-2012 . 


Government is pleased to approve in -principle the investment proposal of M /s Vakkal Energy Pvt. Ltd ., to establish a “ Ferro 
Silicon - 123000 TPA & 160 MW Captive Thermal Power Plant" project at Gowdasandra Village , Gowribidanur, Chikkaballapura 
District with an investment of Rs. 930 crores generating employment to about 550 (direct) and 300 (indirect) persons by extending 
the infrastructure facilities, incentives & concessions as mentioned below : 


Land : 


300 ares of land at Gowdasandra Village, Gowribidanur Chikkaballapura District (Sy . Nos. not furnished ) to 
be purchased U /s 109 of KLR Act and conversion of the same, thereafter, 


Water : 


The Committee noted the requirement of the Company is about 25 lakh Ipd which is to be met from 
Pennar river. The Committee also noted that it is not possible to allocate any water from Pennar but 
directed the Company to file a separate application before WRD for allocation of water allocation only 
during rainy season . 


The project proponent to submit a separate proposal to WRD for water allocation . 


2008 - 0 


PDF :37 DOZE, 7000m , 2008, 09 , 9009 


nesa 


Power : 


3500 KVA to be serviced by BESCOM 


Environmental 
Clearance : 


Promoters to obtain CFE from KSPCB . Environmental Clearance from MOEF , GOI/ DFEE GOK as 
applicable. 


The promoters to take necessary statutory Clearances. 


Statutory : 
clearances : 


As per applicable Industrial Policy of the State. 


Incentives & 
Concessions : 


GENERAL TERMS AND CONDITIONS : 
1 . Environment : The Promoters to obtain CFE and CFO from KSPCB and environmental clearance from MOEF, GOI. 


Employment : The Company shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy of Govt. of 
Karnataka. A copy of Human Resources Development plan shall be sent to the Commissioner for I,D . & Director of 
Industries and Commerce for monitoring . 
Vendor Development : Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units. A copy of the vendor development plan shall be sent to the Commissioner for I.D . & Director of 
Industries and Commerce for monitoring . 
Social Infrastructure Development : The Company is advised to take up social infrastructure development projects in the 
vicinity of the proposed location of the Unit. A copy of such projects shall be sent to the Commissioner for I.D . & Director of 
Industries and Commerce for monitoring . 


5 . 


Others : 


a) The project proponents shall adopt rainwater harvesting, waste water recycling and water conservation techniques . 

Zero discharge facility should be adopted wherever applicable . 
b ) The promoters shall take all statutory and other necessary clearances from the competent authorities including GOI 

and shall submit milestones/progress in implementation of the project regularly , which will be monitored by the 

Department. 
This approval is valid for a period of two years from the date of obtaining permission U /S 109 KLR from the Deputy 
Commissioner/Government as the case may be . 


By Order and in the name of the Governor of Karnataka, 

JYOTHI R . J . 
Desk Officer (Technical Cell) 
Commerce & Industries Department. 


P .R . 1429 


COMMERCE & INDUSTRIES SECRETARIAT 


Sub : 


Approval to the Project proposal of M /s Satish Sugars Limited to enhance Sugar Plant 
capacity from 5000 TCD to 8000 TCD Co -gen Plant from 15 MW to 31 MW ” at Hunshyal 
P .G . Gokak Taluk , Belgaum District-Reg. 
Proceedings of 27th SHLCC meeting held on 13 -4 - 2012 . 


Read : 


Preamble : 


M /s Satish Sugars Limited , proposes to enhance Sugar Plant capacity from 5000 TCD to 8000 TCD Co-gen Plant from 15 
MW to 31 MW ” at Hunshyal P .G . Gokak Taluk , Belgaum District with an investment of Rs. 93. 30 crores generating employment to 
about 371 persons . 

In the 27th State High Level Clearance Committee (SHLCC ) Meeting held on 13 -4- 2012, the proposal of the Company was 
discussed and approved . 


0658 


FASTEST ODZIE , TOUJO, we 09, 9009 


2008 - 0 


Government has examined the recommendations made by the State High Level Clearance Committee in the 27th Meeting 
held on 13 -4 - 2012 , in all aspects. 
Hence the following order. 

GOVERNMENT ORDER NO . CI 114 SPI 2012, BANGALORE , DATED : 21 -4 -2012 . 


Government is pleased to approve in -principle the proposal of M /s Satish Sugars Limited , proposes to enhance Sugar Plant 
capacity from 5000 TCD to 8000 TCD Co-gen Plant from 15 MW to 31 MW " at Hunshyal P .G . Gokak Taluk , Belgaum District with an 
investment of Rs . 93 .30 crores generating employment to about 371 persons by extending the infrastructure facilities, incentives & 
concessions as mentioned below : 


Land : 


Existing land at Hunshyal P .G . Gokak Taluk , Belgaum District. 


Water : 


To be met out from existing allocation of water. 


Power : 


300 KVA to be serviced by GESCOM 


Environmental 


Promoters to obtain CFE from KSPCB . Environmental Clearance from MOEF, GOI/ DFEE GOK as 
applicable . 


Clearance : 


The promoters to take necessary statutory Clearances. 


Statutory : 
clearances : 


As per applicable Industrial Policy of the State . 


Incentives & 
Concessions : 


GENERAL TERMS AND CONDITIONS : 


1. 


Environment : The Promoters to obtain CFE and CFO from KSPCB and environmental clearance from MOEF , GOI. 


Employment : The Company shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy ofGovt. of 
Karnataka . A copy of Human Resources Development plan shall be sent to the Commissioner for ID . & Director of Industries 
and Commerce formonitoring. 


Vendor Development : Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units. A copy of the vendor development plan shall be sent to the Commissioner for I. D . & Director of 
Industries and Commerce for monitoring. 


Social Infrastructure Development : The Company is advised to take up social infrastructure development projects in the 
vicinity of the proposed location of the Unit. A copy of such projects shall be sent to the Commissioner for I.D . & Director of 
Industries and Commerce for monitoring. 


5 . 


Others : 


a) 


The project proponents shall adopt rainwater harvesting, waste water recycling and water conservation techniques . 
Zero discharge facility should be adopted wherever applicable . 


The promoters shall take all statutory and other necessary clearances from the competent authorities including GOI 
and shall submit milestones/progress in implementation of the project regularly, which will be monitored by the 
Department. 


This approval is valid for a period of two years from the date of issue of this order. 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1435 


2020 - 0 


FADFE37 ODZIS , nodowao , we 09 , 9009 


05533 


COMMERCE & INDUSTRIES SECRETARIAT 


Sub : 


Approval to the Project proposal of M /s Siddhi Vinayak Farm Fresh Pvt. Ltd ., to establish a “Multi 
Commodity Agri- Cold Chain Network and Logistic Hub at Chintamani, Hirisave , Hassan /town , 
Chitradurga , Tumkur, Kolar, Shimoga and Bijapur- Reg . 
Proceedings of 27th SHLCC meeting held on 13-4 -2012 . 


Read : 


Preamble : 


M /s Siddhi Vinayak Farm Fresh Pvt. Ltd., proposes to establish a "Multi Commodity Agri-Cold Chain Network and Logistic 
Hub - activities like Washing , sorting/Grading, weighing and packaging , Multi temperature -cold storages , Ripening /waxing , 
Pre -shipment treatments , QC and transportation etc ” at 8 locations each in one acre of land at Chintamani, Hirisave , 
Hassan /town , Chitradurga , Tumkur, Kolar , Shimoga and Bijapur with an investment of Rs. 160 .66 crores generating employment 
to about 160 persons. 


In the 27th State High Level Clearance Committee (SHLCC) Meeting held on 13-4 -2012 , the proposal of the Company was 
discussed and approved . 


Government has examined the recommendations made by the State High Level Clearance Committee in the 27th Meeting 
held on 13 -4 - 2012 , in all aspects. 


Hence the following order . 


GOVERNMENT ORDER NO . CI 116 SPI 2012 , BANGALORE , DATED : 21- 4 - 2012. 


Government is pleased to approve in -principle the investment proposal of M /s Siddhi Vinayak Farm Fresh Pvt . Ltd ., to 
establish a “Multi Commodity Agri -Cold Chain Network and Logistic Hub - activities like Washing , sorting/Grading, weighing and 
packaging , Multi temperature -cold storages, Ripening/waxing , Pre-shipment treatments, QC and transportation etc ” at 8 locations 
each in one acre of land at Chintamani, Hirisave , Hassan / town , Chitradurga , Tumkur, Kolar, Shimoga and Bijapur with an 
investment of Rs. 160 .66 crores generating employment to about 160 persons by extending the infrastructure facilities , incentives & 
concessions as mentioned below : 


Land : 


For the project- 11 acres of private land at Sy . No . 54 /58 of Village Vishwanathpura, Devanahalli, Bangalore 
Rural District to be purchased U /s 109 of KLR Act. Since this land is adjacent to water tank and falls in buffer 
Zone , the committee directed the Company to obtain approval for change in land use from local Planning 
Authority . 
Collection centers - 8 locations of one acre each at Chintamani, Hirisave , Hassan /town , Chitradurga , Tumkur, 
Kolar, Shimoga and Bijapur. 


Water : 


25 KLPD of water to be drawn by Ground water-Own source at Vishwanathpura, Devanahalli, Bangalore 
20 KLPD of water from own borewells , each at 8 Farm -level centres at Chintamani, Hirisave , Hassan / town , 
Chitradurga , Tumkur,Kolar, Shimoga and Bijapur. 


Power : 


1500 KVA of power from BESCOM for the project at Vishwanathpura , Devanahalli, Bangalore . 
Power up to 50 KVA from concerned ESCOMS for each of 8 Farm -level Collection centers at Chintamani, 
Hirisave , Hassan / town, Chitradurga , Tumkur, Kolar , Shimoga and Bijapur. 


Environmental Promoters to obtain CFE from KSPCB . Environmental Clearance from MOEF , GOI/ DFEE GOK as 


Clearance : 


applicable. 
The promoters to take necessary statutory Clearances. 


Statutory 
clearances : 


As per applicable Policy of the State . 


Incentives & 
Concessions : 


೧೯೯೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೧ 


GENERAL TERMS AND CONDITIONS : 


Environment : The Promoters to obtain CFE and CFO from KSPCB and environmental clearance from MOEF , GOI. 


Employment : The Company shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy of Govt. of 
Karnataka. A copy of Human Resources Development plan shall be sent to the Commissioner for ID . & Director of Industries 
and Commerce for monitoring. 


Vendor Development : Where ever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring . 
Social Infrastructure Development : The Company is advised to take up social infrastructure development projects in the 
vicinity of the proposed location of the Unit. A copy of such projects shall be sent to the Commissioner for I.D . & Director of 
Industries and Commerce for monitoring. 


Others : 


a ) 


The project proponents shall adopt rainwater harvesting, waste water recycling and water conservation techniques. 
Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including Gol and 
shall submit milestones/progress in implementation of the project regularly, which will be monitored by the Department. 


b ) 


This approval is valid for a period of two years from the date of obtaining permission U /s 109 KLR from the Deputy 
Commissioner/Government as the case may be. 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . B . 1438 


ಇಂಧನ ಸಚಿವಾಲಯ 


ವಿಷಯ : ಮೆ : ವಿಶ್ ವಿಂಡ್ ಇನ್ನಾಸ್ಪಕ್ಟರ್ ಎಲ್‌ಎಲ್‌ಪಿ ಕಂಪನಿಯವರಿಂದ ಮೆ : ತಡಸ್ ವಿಂಡ್ ಎನರ್ಜಿ 

ಲಿಮಿಟೆಡ್ ರವರಿಗೆ ವರ್ಗಾವಣೆಗೊಂಡಿರುವ 67.2 ಮೆ . ವ್ಯಾ . ಸಾಮರ್ಥ್ಯದಲ್ಲಿ ಬಾಕಿ ಉಳಿದಿರುವ 24 .8 

ಮೆ . ವ್ಯಾ . ಪವನ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶ ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 42 ಎನ್‌ಸಿಇ 2006 ದಿನಾಂಕ: 20.4 . 2006. 

2) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 462 ಎನ್‌ಸಿಇ 2006 ದಿನಾಂಕ: 19 .12. 2006 . 
3) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 322 ಎನ್‌ಸಿಇ 2011 ದಿನಾಂಕ: 28.10. 2011 . 
4) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 124 ಎನ್‌ಸಿಇ 2012 ದಿನಾಂಕ : 29 .03.2012 . 
5) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 125 ಎನ್‌ಸಿಇ 2012 ದಿನಾಂಕ: 29.03.2012 
6) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 138 ಎನ್‌ಸಿಇ 2012 ದಿನಾಂಕ: 29.03.2012 
7) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆ‌ಇಡಿ/ 08 /TWELVWILLP /2012 /1335, ದಿನಾಂಕ: 05/ 08.05.2012 


ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ :: Logaer Machines (1) Ltd. ಕಂಪನಿಗೆ ಧಾರವಾಡ ಮತ್ತು ಹಾವೇರಿ 
ಜಿಲ್ಲೆಗಳಲ್ಲಿ 150.66 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ :: Logaer Machines (1) Ltd. ಕಂಪನಿಯ ಹೆಸರನ್ನು ಮೆ : ವಿಶ್ 
ವಿಂಡ್ ಇನ್ನಾಸ್ಪಕ್ಟರ್ ಲಿಮಿಟೆಡ್ ಎಂದು ಬದಲಾಯಿಸಲು ಹಾಗೂ ಮೆ :: Logaer Machines (1) Ltd. ರವರಿಗೆ ಹಂಚಿಕೆಯಾಗಿರುವ ಎಲ್ಲಾ ಪವನ 
ವಿದ್ಯುತ್ ಯೋಜನೆಗಳನ್ನು ಮೆ :: ವಿಶ್ ವಿಂಡ್ ಇನ್ನಾಸಕ್ಟರ್ ಲಿಮಿಟೆಡ್ ಇವರಿಗೆ ವರ್ಗಾಯಿಸಲು ಅನುಮೋದನೆ ನೀಡಲಾಗಿತ್ತು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೧೯೯೭ 


ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ:: ವಿಶ್ ವಿಂಡ್ ಇನ್ನಾಸಕ್ಟರ್ ಎಲ್‌ಎಲ್‌ಪಿ, ಕಂಪನಿಗೆ ಮಂಜೂರಾಗಿದ್ದ 
150 .66 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಅಂಶಿಕ ಸಾಮರ್ಥ್ಯವಾದ 69.63 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯ ಸಾಮರ್ಥ್ಯವನ್ನು 200 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಆದೇಶಿಸಲಾಗಿತ್ತು . 

ಮೇಲೆ ಕ್ರಮ ಸಂಖ್ಯೆ (4) ರಿಂದ (6) ರಲ್ಲಿ ಓದಲಾದ ದಿನಾಂಕ 29.3.2012ರ ಸರ್ಕಾರಿ ಆದೇಶಗಳಲ್ಲಿ ಮೆ : ವಿಶ್ ವಿಂಡ್ ಇನ್ನಾಸಕ್ಟರ್‌ 
ಎಲ್ಎಲ್‌ಪಿ ಕಂಪನಿಯವರಿಗೆ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಹಂಚಿಕೆಯಾಗಿರುವ 200 ಮೆ . ವ್ಯಾ ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯಿಂದ ಕ್ರಮವಾಗಿ 19 .20 ಮೆ . ವ್ಯಾ ., 16.80 ಮೆ . ವ್ಯಾ . ಮತ್ತು 31.20 ಮೆ . ವ್ಯಾ , ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳನ್ನು 
( ಒಟ್ಟು 67.2 ಮೆ . ವ್ಯಾ ಮೆ :: ತಡಸ್ ವಿಂಡ್ ಎನರ್ಜಿ ಲಿಮಿಟೆಡ್ ರವರಿಗೆ ವರ್ಗಾಯಿಸಲಾಗಿತ್ತು ಹಾಗೂ ಸದರಿ ಯೋಜನೆಗಳನ್ನು ದಿನಾಂಕ 
30.4.2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದೆಂದು ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ( 7) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು 
ಮೆ : ವಿಶ್ ವಿಂಡ್ ಇನ್ನಾಸ್ಪಕ್ಟರ್ ಎಲ್‌ಎಲ್‌ಪಿ ಕಂಪನಿಯವರಿಗೆ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಹಂಚಿಕೆಯಾಗಿರುವ 
200 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ ಮೆ :: ತಡಸ್ ವಿಂಡ್ ಎನರ್ಜಿ ಲಿಮಿಟೆಡ್ ರವರಿಗೆ ವರ್ಗಾವಣೆಯಾಗಿರುವ ಒಟ್ಟು 
67.2 ಮೆ . ವ್ಯಾ . ಸಾಮರ್ಥ್ಯದಲ್ಲಿ ಸದರಿ ಕಂಪನಿಯವರು ಈಗಾಗಲೇ 42.4 ಮೆ . ವ್ಯಾ . ಸಾಮರ್ಥ್ಯವನ್ನು ಅನುಷ್ಠಾನಗೊಳಿಸಿದ್ದು, ಬಾಕಿ ಉಳಿದಿರುವ 
24.8 ಮೆ . ವ್ಯಾ . ಸಾಮರ್ಥ್ಯವನ್ನು ತಾಂತ್ರಿಕವಾಗಿ ಅನುಷ್ಠಾನಗೊಳಿಸಲು ಸಾದ್ಯವಾಗದಿರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿದಾರರ ಕೋರಿಕೆಯ ಮೇರೆಗೆ 
ಕಾಲಾವಕಾಶವನ್ನು ದಿನಾಂಕ 30 .6.2012ರವರೆಗೆ ವಿಸ್ತರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ಓವ್ರಚಿ 


ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 160 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 16 .5.2012 


ಚಿ 


ಕ್ರಮ 


ಮೆ : ವಿಶ್ ವಿಂಡ್ ಇನ್ನಾಸಕ್ಟರ್ ಎಲ್‌ಎಲ್‌ಪಿ ಕಂಪನಿಯವರಿಗೆ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ 
ಹಂಚಿಕೆಯಾಗಿರುವ 200 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ ಮೆ : ತಡಸ್ ವಿಂಡ್ ಎನರ್ಜಿ ಲಿಮಿಟೆಡ್ ರವರಿಗೆ 
ವರ್ಗಾವಣೆಯಾಗಿರುವ ಒಟ್ಟು 67.2 ಮೆ . ವ್ಯಾ . ಸಾಮರ್ಥ್ಯದಲ್ಲಿ ಈ ಕೆಳಕಂಡಂತೆ ಬಾಕಿ ಉಳಿದಿರುವ 24.8 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ದಿನಾಂಕ 30 .6.2012ರವರೆಗೆ ವಿಸ್ತರಿಸಿ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ 

ವರ್ಗಾವಣೆಯಾಗಿರುವ | ಈಗಾಗಲೇ ಅನುಷ್ಠಾನಗೊಂಡಿರುವ | ಬಾಕಿ ಉಳಿದಿರುವ 
ಸಂಖ್ಯೆ 

ಸಾಮರ್ಥ್ಯ ಮೆ . ವ್ಯಾಗಳಲ್ಲಿ 

ಸಾಮರ್ಥ್ಯ 

ಸಾಮರ್ಥ್ಯ 
1 ಇಎನ್ 124 ಎನ್‌ಸಿಇ 2012 

19.20 

10 .40 

8. 80 
ದಿನಾಂಕ 29 .3. 2012 
ಇಎನ್ 125 ಎನ್‌ಸಿಇ 2012 

16 . 80 

11 .20 

5 . 60 
ದಿನಾಂಕ 29 .3 .2012 
3 . ಇಎನ್ 138 ಎನ್‌ಸಿಇ 2012 

31.20 

20 . 80 

10 .40 
ದಿನಾಂಕ 29 .3.2012 
ಒಟ್ಟು 

67 .20 

42.40 

24 . 80 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ, 


ಪಿ . ಆರ್ . 1421 


ವಿಷಯ : 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಅರಣ್ಯ ಇಲಾಖೆಯನ್ನು 
ಪ್ರಾಯೋಗಿಕವಾಗಿ ಬೀದರ್ ಜಿಲ್ಲೆಯಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಅನುಷ್ಠಾನ ಸಂಸ್ಥೆಯನ್ನಾಗಿ 
ಪರಿಗಣಿಸುವ ಕುರಿತು. 


೧೯೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೧ 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ : ಗ್ರಾಅಪ.167.ಉಖಾಯೋ . 2010, ಬೆಂಗಳೂರು, ದಿನಾಂಕ: 19 .02.2011 (7 ಜಿಲ್ಲೆಗಳು). 

2. ಸರ್ಕಾರದ ಆದೇಶ ಸಂ : ಗ್ರಾಅಪ.167 .ಉಖಾಯೋ .2010, ಬೆಂಗಳೂರು, ದಿನಾಂಕ: 10. 03 .2011 (1 ಜಿಲ್ಲೆ). 
3. ಸರ್ಕಾರದ ಆದೇಶ ಸಂ : ಗ್ರಾಅಪ.167.ಉಖಾಯೋ . 2010 , ಬೆಂಗಳೂರು, ದಿನಾಂಕ: 21. 05 .2011 (1 ಜಿಲ್ಲೆ ). 
4. ಸರ್ಕಾರದ ಆದೇಶ ಸಂ : ಗ್ರಾಅಪ.167.ಉಖಾಯೋ .2010 , ಬೆಂಗಳೂರು, ದಿನಾಂಕ: 08.07.2011 (2 ಜಿಲ್ಲೆಗಳು). 
5. ಸರ್ಕಾರದ ಆದೇಶ ಸಂ : ಗ್ರಾಅಪ.167.ಉಖಾಯೋ .2010 , ಬೆಂಗಳೂರು, ದಿನಾಂಕ: 21.07.2011 ( 2 ಜಿಲ್ಲೆಗಳು) . 


ಪ್ರಸ್ತಾವನೆ: 


ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಉಲ್ಲೇಖಿತ ಪತ್ರಗಳ ಅದೇಶಗಳ ಅನ್ವಯ ರಾಜ್ಯದ ಒಟ್ಟು 13 
ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾಂ, ಚಿತ್ರದುರ್ಗ, ಧಾರವಾಡ, ಹಾಸನ, ತುಮಕೂರು, ಉತ್ತರ ಕನ್ನಡ, ರಾಯಚೂರು, ಮಂಡ್ಯ, ಕೊಪ್ಪಳ, ಗುಲ್ಬರ್ಗ , 
ಹಾವೇರಿ ಮತ್ತು ಗದಗ ಇವುಗಳಲ್ಲಿ ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆಗಳನ್ನು ಪ್ರಾಯೋಗಿಕವಾಗಿ ಅನುಷ್ಠಾನ ಸಂಸ್ಥೆಗಳೆಂದು ಗುರುತಿಸಿ 
ಪರಿಣಾಮಕಾರಿಯಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಆದೇಶವನ್ನು ಹೊರಡಿಸಲಾಗಿತ್ತು. ಮುಂದುವರೆದು ಬೀದರ್ ಜಿಲ್ಲೆಯಲ್ಲಿ ಅರಣ್ಯ 
ಇಲಾಖೆಯ ಕಾಮಗಾರಿಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಅನುಷ್ಠಾನಗೊಳಿಸಲು ಅರಣ್ಯ 
ಇಲಾಖೆಯನ್ನು ಅನುಷ್ಠಾನ ಸಂಸ್ಥೆಯನ್ನಾಗಿ ಪರಿಗಣಿಸುವಂತೆ ಬೀದರ್ ಜಿಲ್ಲೆಯಿಂದ ಬೇಡಿಕೆ ಬಂದಿರುವುದರಿಂದ ಈಗಾಗಲೇ 13 ಜಿಲ್ಲೆಗಳಿಗೆ 
ಹೊರಡಿಸಿರುವ ಆದೇಶದ ಆಧಾರದ ಮೇಲೆ ಬೀದರ್ ಜಿಲ್ಲೆಯಲ್ಲೂ ಸಹ ಅರಣ್ಯ ಇಲಾಖೆಯ ಕಾಮಗಾರಿಗಳ ಚಟುವಟಿಕೆಗಳನ್ನು ಸದರಿ 
ಯೋಜನೆಯಡಿ ಅನುಷ್ಠಾನಗೊಳಿಸುವುದು ಅವಶ್ಯಕತೆ ಇರುವುದರಿಂದ ಅರಣ್ಯ ಇಲಾಖೆಯನ್ನು ಬೀದರ್ ಜಿಲ್ಲೆಯಲ್ಲಿ ಅನುಷ್ಠಾನ ಸಂಸ್ಥೆಯನ್ನಾಗಿ 
ಪರಿಗಣಿಸಿ ಆದೇಶವನ್ನು ಹೊರಡಿಸಲು ಸರ್ಕಾರವು ನಿರ್ಧರಿಸಿರುತ್ತದೆ. ಆದುದರಿಂದ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 167 ಉಖಾಯೋ 2010 ಬೆಂಗಳೂರು ದಿನಾಂಕ: 26.03.2012 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಇರುವ ಅಂಶಗಳನ್ನು ಪರಿಗಣಿಸಿ ಪಂಚಾಯತ್ ರಾಜ್ ಸಂಸ್ಥೆಗಳು ಸೇರಿದಂತೆ ಮಹಾತ್ಮ ಗಾಂಧಿ 
ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನವನ್ನು ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯನ್ನು ಪ್ರಾಯೋಗಿಕವಾಗಿ 
ಅನುಷ್ಠಾನ ಸಂಸ್ಥೆಯೆಂದು ಪರಿಗಣಿಸಿ ಸದರಿ ಇಲಾಖೆಗೆ ನಿಗಧಿ ಪಡಿಸಿದ ಕಾಮಗಾರಿಗಳ ಅನುಷ್ಠಾನ ಕಾರ್ಯವನ್ನು ಮಾರ್ಗಸೂಚಿಗಳ ಅನ್ವಯ ಹಾಗೂ 
ಈ ಕೆಳಕಂಡ ನಿಯಮಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ಕಟ್ಟುನಿಟ್ಟಾಗಿ ಪಾಲಿಸಲು ಈ ಮೂಲಕ ಆದೇಶಿಸಿದೆ. 


ಜಿಲ್ಲೆಯ ಹೆಸರು 


ಅನುಷ್ಠಾನ ಸಂಸ್ಥೆ 


ಅನುಷ್ಠಾನ ಅಧಿಕಾರಿ 


ಬೀದರ್‌ 


ಅರಣ್ಯ ಇಲಾಖೆ 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ ಅರಣ್ಯ ವಿಭಾಗ, ಬೀದರ್‌. 


1. ಅನುಷ್ಠಾನ ಸಂಸ್ಥೆಗಳು ಯೋಜನೆಯಡಿ ತಮ್ಮ ಇಲಾಖಾ ವತಿಯಿಂದ ಕೈಗೆತ್ತಿಕೊಳ್ಳಬಹುದಾದ ಕಾಮಗಾರಿಗಳನ್ನು ಯೋಜನೆಯ 

ಮಾರ್ಗಸೂಚಿಗಳನ್ವಯ ಸಂಬಂಧಪಟ್ಟ ಗ್ರಾಮ ಸಭೆಗಳಲ್ಲಿ ಪ್ರಸ್ತಾಪಿಸಿ ಗ್ರಾಮ ಸಭೆಗಳ ಶಿಫಾರಸ್ಸಿನೊಂದಿಗೆ ನಿಯಮಾನುಸಾರ ಸೂಕ್ತ 
ಅನುಮೋದನೆ ಪಡೆದು ಕಾಮಗಾರಿ ಗುಚ್ಚದಲ್ಲಿ ಸೇರಿಸತಕ್ಕದ್ದು. 


ಅರಣ್ಯ ಇಲಾಖೆಯ ಕಾಮಗಾರಿಗಳು ಋತುಮಾನಾಧಾರಿತ ಕಾಮಗಾರಿಗಳಾಗಿರುವುದರಿಂದ ಅಂತಹ ಕಾಮಗಾರಿಗಳನ್ನು ಗ್ರಾಮ 
ಪಂಚಾಯತಿಯವರು ಕೈಗೆತ್ತಿಕೊಂಡಿದ್ದರೆ ಗ್ರಾಮಸಭೆಯ ಮೂಲಕ ಗ್ರಾಮ ಪಂಚಾಯಿತಿಯಿಂದ ಕ್ರಿಯಾ ಯೋಜನೆಯನ್ನು 
ಅನುಮೋದಿಸತಕ್ಕದ್ದು. ಇದೇ ರೀತಿ ತಾಲ್ಲೂಕು ಪಂಚಾಯಿತಿ/ ಜಿಲ್ಲಾ ಪಂಚಾಯಿತಿಯವರು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದರೇ ಕ್ರಿಯಾ 

ಯೋಜನೆಗೆ ತಾಲ್ಲೂಕು ಪಂಚಾಯಿತಿ / ಜಿಲ್ಲಾ ಪಂಚಾಯಿತಿಯವರು ಅನುಮೋದನೆ ನೀಡತಕ್ಕದ್ದು. 
3. ಸದರಿ ಅನುಮೋದಿತ ಕಾಮಗಾರಿಗಳ ಸಂಬಂಧ ಯೋಜನೆಯಡಿ ನೀಡಲಾಗಿರುವ ಅಧಿಕಾರಗಳನ್ವಯ ಕಾಮಗಾರಿ ಅಂದಾಜು ಪಟ್ಟಿಗಳನ್ನು 

ತಯಾರಿಸಿ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಮಂಜೂರಾತಿಯನ್ನು ಪಡೆದಿರತಕ್ಕದ್ದು. 


4 . ಯೋಜನೆಯಡಿ ಸಲ್ಲಿಸಲಾಗುವ ಉದ್ಯೋಗ ಬೇಡಿಕೆಗೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ 

ಅಧಿಕಾರಿ/ ಪಂಚಾಯತ್ ಕಾರ್ಯದರ್ಶಿ ಇವರು ಸದರಿ ಇಲಾಖೆಯ ಅನುಮೋದಿತ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು 
ಕಾಮಗಾರಿಗಳನ್ನು ಹಂಚಿಕೆ ಮಾಡಿ ಅದಕ್ಕೆ ಅಗತ್ಯವಾಗಿ ಬೇಕಾಗಿರುವ ಎನ್‌ಎಂಆರ್‌ಗಳನ್ನು ಎಂಐಎಸ್ ಮೂಲಕ ಸಂಬಂಧಪಟ್ಟ ಅನುಷ್ಠಾನ 

ಸಂಸ್ಥೆಗಳಿಗೆ ವಿತರಿಸುವುದು. 
5. ಅನುಷ್ಠಾನ ಸಂಸ್ಥೆಗೆ ಯೋಜನೆ ಅನುಷ್ಠಾನದಲ್ಲಿರುವ ಎಲ್ಲ ಪ್ರಕ್ರಿಯೆಗಳನ್ನು ಎಂಐಎಸ್‌ನಲ್ಲಿ ಅಳವಡಿಸಲು ಒಂದು ಪ್ರತ್ಯೇಕ ಲಾಗಿನ್ ಅವಕಾಶ 

ಕಲ್ಪಿಸಲಾಗಿರುತ್ತದೆ. ಸದರಿ ಲಾಗಿನ್ ಬಳಕೆ ಮಾಡಿಕೊಂಡು ಅನುಷ್ಠಾನ ಸಂಸ್ಥೆಯು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ 
ಅಧಿಕಾರಿ / ಪಂಚಾಯತ್ ಕಾರ್ಯದರ್ಶಿ ಇವರು ವಿತರಿಸಿರುವ ಎನ್‌ಎಂಆರ್‌ಗಳನ್ನು ಪಡೆಯಬಹುದಾಗಿದೆ. 


ಯಿ 


, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨, ೨೦೧೨ 


೧೯೯೯ 


6 . 


8 . 


ಎಂಐಎಸ್‌ನಿಂದ ಪಡೆದ ಎನ್‌ಎಂಆರ್‌ಗಳನ್ನು ಕಾಮಗಾರಿ ನಿರ್ವಹಣೆಯಲ್ಲಿ ಬಳಸಿದ ನಂತರ ಸದರಿ ಮಾಹಿತಿಯನ್ನು ಎಂಐಎಸ್‌ನಲ್ಲಿ ಭರ್ತಿ 
ಮಾಡಲು ನಂತರ ಕೂಲಿ ಪಾವತಿಗಾಗಿ Wage list ಮುದ್ರಿಸಲು ಹಾಗೂ ಕೂಲಿ ಪಾವತಿ ಮಾಡುವ ಸಂಪೂರ್ಣ ಜವಾಬ್ದಾರಿ ಅನುಷ್ಠಾನ 

ಸಂಸ್ಥೆಯದಾಗಿರುತ್ತದೆ. 
7. ಸದರಿ ಕಾಮಗಾರಿಗೆ ಅನುಮೋದಿತ ಅಂದಾಜು ಪಟ್ಟಿಯಂತೆ ಅಗತ್ಯವಾಗಿ ಬೇಕಾಗಿರುವ ಸಾಮಗ್ರಿಯನ್ನು ಕೇಂದ್ರ ಸರ್ಕಾರದ 

ಮಾರ್ಗಸೂಚಿಗಳನ್ವಯ ಖರೀದಿ ಮಾಡಿ ಕಾಮಗಾರಿಯಲ್ಲಿ ಬಳಸಲು ಮತ್ತು ಪೂರ್ಣ ಸಾಮಗ್ರಿ ವಿವರಗಳನ್ನು ಹಾಗೂ ಪಾವತಿ 
ವಿವರಗಳನ್ನು ಕಡ್ಡಾಯವಾಗಿ ಎಂಐಎಸ್‌ನಲ್ಲಿ ದಾಖಲಿಸುವುದು ಅನುಷ್ಠಾನ ಅಧಿಕಾರಿಯವರ ಜವಾಬ್ದಾರಿಯಾಗಿರುತ್ತದೆ. 
ಸದರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಣ ಪಾವತಿಗೆ ಮುನ್ನ ನಿಯಮಾನುಸಾರ ಅನುಮೋದಿತ ಅಂದಾಜು ಪಟ್ಟಿಯನ್ವಯ ಹಾಗೂ 
ಕಾಮಗಾರಿ ನಿರ್ವಹಣೆ ಅನುಸಾರ ಅಳತೆ ಪುಸ್ತಕದಲ್ಲಿ ದಾಖಲಿಸುವುದು ಹಾಗೂ ದೃಢೀಕರಿಸುವುದರ ಜೊತೆಗೆ ಎಂಐಎಸ್‌ನಲ್ಲಿ ಸದರಿ 
ಮಾಹಿತಿಯನ್ನು ಭರ್ತಿ ಮಾಡುವುದು ಕಡ್ಡಾಯವಾಗಿರುತ್ತದೆ. 
ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ / ಪಂಚಾಯತ್ ಕಾರ್ಯದರ್ಶಿ ಇವರು ಕಾಮಗಾರಿಯನ್ನು ಹಂಚಿಕೆ ಮಾಡಿ ಸದರಿ 
ಕಾಮಗಾರಿಗೆ ಎನ್‌ಎಂಆರ್ ವಿತರಣೆ ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸದರಿ ಕಾಮಗಾರಿಯ ಅನುಷ್ಠಾನಕ್ಕಾಗಿ ಬೇಕಾಗಿರುವ 
ಅನುದಾನವನ್ನು ಅನುಷ್ಠಾನ ಸಂಸ್ಥೆಗೆ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ/ ಕಾರ್ಯಕ್ರಮ ಅಧಿಕಾರಿಗಳು ಬಿಡುಗಡೆ ಮಾಡತಕ್ಕದ್ದು ಮತ್ತು ಸದರಿ 

ಮಾಹಿತಿಯನ್ನು ಎಂಐಎಸ್‌ನಲ್ಲಿ ದಾಖಲಿಸತಕ್ಕದ್ದು . 
10. ಅನುಷ್ಠಾನ ಸಂಸ್ಥೆಗಳು ಬಿಡುಗಡೆ ಮಾಡುವ ಪೂರ್ಣ ಅನುದಾನದ ಸ್ವೀಕೃತಿ ಹಾಗೂ ಸದರಿ ಅನುದಾನದಲ್ಲಿ ಭರಿಸಲಾಗುವ ವೆಚ್ಚ ಇತ್ಯಾದಿ 

ಮಾಹಿತಿಯನ್ನು ತಮ್ಮ ಲಾಗಿನ್ ಮೂಲಕವೇ ಎಂಐಎಸ್‌ನಲ್ಲಿ ಭರ್ತಿ ಮಾಡತಕ್ಕದ್ದು. 
11. ಕಾಮಗಾರಿ ಪೂರ್ಣಗೊಳಿಸಿದ ಸಂಬಂಧ ಸೂಕ್ತ ದೃಢೀಕರಣ ಹಾಗೂ ಕಾಮಗಾರಿ ಅನುಷ್ಠಾನದಲ್ಲಿ ನಿರ್ವಹಿಸಬೇಕಾದ ಪೂರ್ಣ 

ದಾಖಲಾತಿಗಳನ್ನು ಕಡ್ಡಾಯವಾಗಿ ಪ್ರತ್ಯೇಕ ಕಡತದಲ್ಲಿ ನಿರ್ವಹಿಸತಕ್ಕದ್ದು ಮತ್ತು ಯೋಜನಾ ಸಂಬಂಧ ಪರಿಶೀಲನೆಗಾಗಿ ಬರುವ 

ಅಧಿಕಾರಿಗಳಿಗೆ ತಪ್ಪದೇ ಸದರಿ ದಾಖಲಾತಿಗಳನ್ನು ಹಾಜರು ಪಡಿಸತಕ್ಕದ್ದು. 
12. ಯೋಜನೆಯ ಅನುಷ್ಠಾನ ಸಂಬಂಧ ಆರ್ಥಿಕ ವರ್ಷ ಅಂತಿಮಗೊಂಡ ಕೂಡಲೇ Chartered Accountant ರವರಿಂದ ಆಡಿಟ್ ಮಾಡಿಸಿ 

ವರದಿಯನ್ನು ಸಂಬಂಧಪಟ್ಟ ಪಂಚಾಯತ್ ರಾಜ್ ಸಂಸ್ಥೆಗೆ ಸಲ್ಲಿಸತಕ್ಕದ್ದು. 
13. ಸರ್ಕಾರವು ದಿನಾಂಕ: 25.07.2011 ರಂದು ಅನುಷ್ಠಾನ ಸಂಸ್ಥೆಗಳನ್ನಾಗಿ ಗುರುತಿಸಿರುವ ಅನುಷ್ಠಾನಾಧಿಕಾರಿಗಳು ಯೋಜನೆಯ 

ಅನುಷ್ಠಾನದಲ್ಲಿ ನಿರ್ವಹಿಸಬೇಕಾದ ಪಾತ್ರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಕುರಿತು ಹೊರಡಿಸಿರುವ ಸುತ್ತೋಲೆಯ ಸೂಚನೆಗಳಂತೆ 
ಪಾಲಿಸುವುದು. 


14 . ಕೇಂದ್ರ/ ರಾಜ್ಯ ಸರ್ಕಾರವು ಯೋಜನಾ ಅನುಷ್ಠಾನ ಸಂಬಂಧ ಕಾಲಕಾಲಕ್ಕೆ ಹೊರಡಿಸಲಾಗುವ ನಿರ್ದೇಶನ /ಸೂಚನೆಗಳನ್ನು ಚಾಚೂ ತಪ್ಪದೇ 

ಪಾಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ . ಅಮಿತಾ ಪ್ರಸಾದ್ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಪಿ . ಆರ್ . 1359 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಸಚಿವಾಲಯ 


ವಿಷಯ : ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 ( SECC- 2011 ) ನಡೆಸಲು 2 ನೇ ಕಂತಿನ ಅನುದಾನವನ್ನು 

ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1) ಕೇಂದ್ರ ಸರ್ಕಾರದ ಪತ್ರದ ಸಂಖ್ಯೆ ; Q - 16025 /8 /2006 - A1( RD ) ( Pt.), ದಿನಾಂಕ:28 - 09 - 2011 ಮತ್ತು 21 - 12 -2012 . 

2) ಕೇಂದ್ರ ಸರ್ಕಾರದ ಪತ್ರದ ಸಂಖ್ಯೆ; Q -16025 /8 /2006 - A1( RD) (Pt.), ದಿನಾಂಕ:31 - 03 - 2010 
3) ಸರ್ಕಾರದ ಸುತ್ತೋಲೆ ಸಂಖ್ಯೆ ಗ್ರಾಅಪ 29 ಎಸ್‌ಜೆವೈ 2011( ಎ -1) ದಿನಾಂಕ: 28/29 - 09 - 2011 . 
4) ಸರ್ಕಾರದ ಪತ್ರದ ಸಂಖ್ಯೆ ಗ್ರಾಅಪ 32 ಎಸ್‌ಜೆವೈ 2011 ದಿ:04 - 10 - 2011, 
5) ಸರ್ಕಾರದ ಆದೇಶದ ಸಮ ಸಂಖ್ಯೆ ದಿನಾಂಕ:17 -10 - 2011 
6) ಸರ್ಕಾರದ ಪತ್ರದ ಸಮಸಂಖ್ಯೆ ದಿನಾಂಕ: 26 - 10 - 2011 , 15 - 11 - 2011 , 17 -11 - 2011, 21 - 11 - 2011, 26 - 11 - 2011 
ಮತ್ತು 8 - 12 - 2011 


೨೦೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೨ , ೨೦೧೨ 


ಭಾಗ - ೧ 


ಪ್ರಸ್ತಾವನೆ: 

- ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 ( SECC- 2011) ನಡೆಸಲು 
ತೀರ್ಮಾನಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ಓದಲಾಗಿದೆ ( 2) ರಲ್ಲಿ ದಿನಾಂಕ:31 - 03 - 2010 ರಂದು 7.620.62 ಲಕ್ಷಗಳು ಬಿಡುಗಡೆ 
ಮಾಡಿದೆ. ಓದಲಾಗಿದೆ (1) ರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ರಾಜ್ಯ ಮಟ್ಟದಲ್ಲಿ ನಿರ್ದೆಶಕರು ( ಸ್ವಉಕಾ), ಗ್ರಾಮೀಣಾಭಿವೃದ್ಧಿ 
ಇಲಾಖೆಯಲ್ಲಿ ತೆರೆದಿರುವ ಬ್ಯಾಂಕ್ ಖಾತೆ ನಂ.64084063002 ಗೆ .7357.49 ಲಕ್ಷಗಳನ್ನು ವರ್ಗಾವಣೆ ಮಾಡಿದೆ. ಈ ಅನುದಾನ ಗ್ರಾಮೀಣಾಭಿವೃದ್ಧಿ 
ಮಂತ್ರಾಲಯ ಅಂದಾಜಿಸಿದ ಉಳಿಕೆ ಅನುದಾನದ ಶೇಕಡ 90 ರಷ್ಟು, ಓದಲಾಗಿದೆ (3) ರ ಸುತ್ತೋಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ SECC- 2011 
ಕ್ಕಾಗಿಯೇ ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆದು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬಿಡುಗಡೆಯಾಗಿದ್ದ ಅನುದಾನದಲ್ಲಿ 
ಪೈಲೆಟ್ ಗಣತಿಗೆ ಮತ್ತು ಪ್ರಸಕ್ತ ಗಣತಿಗೆ ಈವರೆವಿಗೆ ಖರ್ಚಾಗಿರುವ ಅನುದಾನ ಹೊರತುಪಡಿಸಿ ಉಳಿಕೆ ಹಣವನ್ನು ಆಯಾ ಜಿಲ್ಲಾ ಪಂಚಾಯತಿಯ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ವರ್ಗಾಯಿಸಿಕೊಳ್ಳಲು ಸೂಚಿಸಲಾಗಿತ್ತು. ರಾಜ್ಯದಲ್ಲಿ SECC - 2011 ನಡೆಸಲು ರಾಜ್ಯದ ಎಲ್ಲಾ ಪ್ರಧಾನ 
SECC - 2011 ರ ಅಧಿಕಾರಿಗಳಿಗೆ ಗಣತಿಗಾಗಿ ಅಂದಾಜಿಸಿದ ಅನುದಾನದ ಶೇಕಡ 50 ರಷ್ಟು, ಒಂದನೇ ಕಂತಿನ ಅನುದಾನವಾಗಿ 7.3010 . 00 
ಲಕ್ಷಗಳನ್ನು ( ಕ.ಮೂವತ್ತು ಕೋಟಿ ಹತ್ತು ಲಕ್ಷಗಳು ಮಾತ್ರ) ಗಳನ್ನು ಓದಲಾಗಿದೆ (6) ರಲ್ಲಿ ಎಲ್ಲಾ SECC - 2011 ಅಧಿಕಾರಿಗಳಿಗೆ ಬಿಡುಗಡೆಗೊಳಿಸಿ 
SECC ಗಾಗಿ ತೆರೆದಿರುವ ಪ್ರತ್ಯೇಕ ಖಾತೆಗೆ ವರ್ಗಾಹಿಸಲಾಗಿದೆ. ರಾಜ್ಯ ಸರ್ಕಾರವು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ನೀಡಿದ 
ಮಾದರಿಯಲ್ಲಿಯೇ ಶೇಕಡ 90 ರಷ್ಟು ಅನುದಾನವನ್ನು ರಾಜ್ಯದ ಎಲ್ಲಾ ಪ್ರಧಾನ SECC- 2011 ಅಧಿಕಾರಿಗಳಿಗೆ 2 ನೇ ಕಂತಿನ ಅನುದಾನ 
ರೂ .3751.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿದೆ. ಅದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಗ್ರಾಅಪ 10 ಎಸ್‌ಜೆವೈ 2010 ( ಎ - 1), ಬೆಂಗಳೂರು, ದಿನಾಂಕ: 23 - 05 - 2012 
ರಾಜ್ಯ ಸರ್ಕಾರವು ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 ( SECC- 2011) ನಡೆಸಲು ಅನುಬಂಧದಲ್ಲಿ ತೋರಿಸಿರುವ ಎಲ್ಲಾ 
ಪ್ರಧಾನ SECC- 2011 ರ ಅಧಿಕಾರಿಗಳಿಗೆ 2 ನೇ ಕಂತಿನ ಅನುದಾನ .3751 ಲಕ್ಷಗಳನ್ನು (ಕೆ.ಮೂವತ್ತೇಳು ಕೋಟಿ ಐವತ್ತೊಂದು ಲಕ್ಷಗಳು ಮಾತ್ರ) 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರಾತಿ ನೀಡಿ ಬಿಡುಗಡೆ ಮಾಡಿದೆ. 


ಷರತ್ತುಗಳು 


ಅನುದಾನವನ್ನು ರಾಜ್ಯ ಮಟ್ಟದಲ್ಲಿ ತೆರೆದಿರುವ State Bank of Mysore, G SEVA Branch, ನಲ್ಲಿ ತೆರೆದಿರುವ ಬ್ಯಾಂಕ್ ಖಾತೆ 
ನಂ .64084063002 ಯಿಂದ ಪ್ರಧಾನ SECC- 2011 ರ ಅಧಿಕಾರಿಗಳು ತೆರೆದಿರುವ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವುದು . 
ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ- 2011 ಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಯಂತೆಯೇ ಅನುದಾನವನ್ನು 
ಉಪಯೋಗಿಸತಕ್ಕದ್ದು . 
ಗಣತಿಗಾಗಿ ಬಿಡುಗಡೆ ಮಾಡಿದ ಅನುದಾನವನ್ನು ಬೇರೆ ಯಾವ ಉದ್ದೇಶಗಳಿಗೂ ಬಳಸದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಗಿಂದಾಗ್ಗೆ 
ನೀಡುವ ಸೂಚನೆಗಳನ್ವಯ ವೆಚ್ಚ ಮಾಡುವುದು. 
ಬಿಡುಗಡೆಗೊಳಿಸಿದ ಅನುದಾನಕ್ಕೆ ಪ್ರಧಾನ SECC- 2011 ರ ಅಧಿಕಾರಿಗಳೂ ಆದ ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 
( BBMP), ಬೆಂಗಳೂರು ಹಾಗೂ ಮೈಸೂರು, ಹುಬ್ಬಳ್ಳಿ- ಧಾರವಾಡ, ಮಂಗಳೂರು, ಬೆಳಗಾಂ, ಗುಲ್ಬರ್ಗ , ಬಳ್ಳಾರಿ, ದಾವಣಗೆರೆ 
ಮಹಾನಗರಪಾಲಿಕೆ ಆಯುಕ್ತರುಗಳು ಉಪಯೋಗ ಪ್ರಮಾಣ ಪತ್ರವನ್ನು ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ , ವಿವಿ ಟವರ್‌, 
ಬೆಂಗಳೂರು ಇವರ ಮೂಲಕ ಸಲ್ಲಿಸುವುದು. 
ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ ಅಧಿಕಾರಿಗಳು ಬಿಡುಗಡೆಗೊಳಿಸಿದ ಅನುದಾನಕ್ಕೆ ಉಪಯೋಗ 
ಪ್ರಮಾಣ ಪತ್ರವನ್ನು ರಾಜ್ಯದ SECC- 2011ರ ನೋಡಲ್ ಅಧಿಕಾರಿಯಾದ ನಿರ್ದೆಶಕರು ( ಸ್ವಉಕಾ) ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ ರವರಿಗೆ ಸಲ್ಲಿಸತಕ್ಕದ್ದು. 
ಎಲ್ಲಾ ಪ್ರಧಾನ SECC- 2011 ರ ಅಧಿಕಾರಿಗಳು ಗಣತಿ ಕಾರ್ಯಕ್ಕಾಗಿ ನೇಮಿಸಿಕೊಂಡಿರುವ ಗಣತಿದಾರರು ಹಾಗೂ ಮೇಲ್ವಿಚಾರಕರಿಗೆ 
ಸಲ್ಲಬೇಕಾದ ಗೌರವಧನದ ಶೇಕಡ 50 ರಷ್ಟನ್ನು ಮಾತ್ರ ಬಿಡುಗಡೆ ಮಾಡತಕ್ಕದ್ದು, ಉಳಿದ ಶೇಕಡ 50 ರಷ್ಟು ಗೌರವಧನವನ್ನು ಅಂತಿಮ ಗಣತಿ 

ಪಟ್ಟಿ ಪ್ರಕಟಗೊಂಡ ನಂತರವೇ ಪಾವತಿಸತಕ್ಕದ್ದು. 
ಈ ಆದೇಶವನ್ನು ಅಂತರಿಕ ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ ರವರ ಸಹಮತಿ ಸಂಖ್ಯೆ ಗ್ರಾಅಪ 
8 ಪಿಬಿಎಸ್ 2011 - 12 ದಿನಾಂಕ: 15 - 05 - 2012 ರಂತೆ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ .ದೀಪ 
ನಿರ್ದೆಶಕರು (ಸ್ವ ಉಕಾ) ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


೨೦೦೧ 


ಸರ್ಕಾರದ ಆದೇಶದ ಸಂಖ್ಯೆ ಗ್ರಾಅಪ 10 ಎಸ್‌ಜೆವೈ 2010 ( ಎ- 1), ಬೆಂಗಳೂರು, ದಿನಾಂಕ:23- 05 -2012 ರ ಅನುದಾನ 


ಈಗಾಗಲೇ ಬಿಡುಗಡೆ ಮಾಡಿದ ಅನುದಾನ 


ಒಟ್ಟು 


( 2 ಲಕ್ಷಗಳಲ್ಲಿ ) 
ಒಟ್ಟು ಬಿಡುಗಡೆ | ಈಗ ಬಿಡುಗಡೆ 
ಮಾಡಿದ 

ಮಾಡುತ್ತಿರುವ 
ಅನುದಾನ 

ಅನುದಾನ 


બ 


ಒಟ್ಟು ಅನುದಾನದ 


2010 - 11 


ಒಟ್ಟು ಗಣತಿ 
ಬ್ಲಾಕ್ ಗಳ 
ಸಂಖ್ಯೆ 


ವಿವರ 


ಅಂದಾಜಿಸಿದ 
ಅನುದಾನ 


ಶೇಕಡ 90 ರಷ್ಟು 


( ಜಿಲ್ಲಾ ಪಂಚಾಯತ್ 
ಮುಖಾಂತರ) 


2011 - 12 
( ಸರ್ಕಾರದಿಂದ 
ಬಿಡುಗಡೆ ಮಾಡಿದ್ದು) 


2 


- 5 


6 . 


8 


೨ 


3 . 
15974 


1046 .52 


941 . 87 


0 . 00 


300.00 


300.00 


641. 00 


1599 


104 . 75 


94 .28 


0 . 00 


10. 00 


10 . 00 


84 . 00 


1617 


105 .93 


95 .34 


0 . 00 


ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ 

ಪಾಲಿಕೆ ( BBMP), ಬೆಂಗಳೂರು 
ಆಯುಕ್ತರು ಹಾಗೂ ಪ್ರಧಾನ SECC- 2011 ರ ಅಧಿಕಾರಿಗಳು 
ಮಹಾನಗರಪಾಲಿಕೆ, ಮೈಸೂರು 
ಆಯುಕ್ತರು ಹಾಗೂ ಪ್ರಧಾನ SECC - 2011 ರ ಅಧಿಕಾರಿಗಳು 
ಹುಬ್ಬಳ್ಳಿ - ಧಾರವಾಡ ನಗರಪಾಲಿಕೆ , ಹುಬ್ಬಳ್ಳಿ 
ಆಯುಕ್ತರು ಹಾಗೂ ಪ್ರಧಾನ SECC - 2011 ರ ಅಧಿಕಾರಿಗಳು 
ಮಹಾನಗರಪಾಲಿಕೆ , ಮಂಗಳೂರು 
ಆಯುಕ್ತರು ಹಾಗೂ ಪ್ರಧಾನ SECC- 2011 ರ ಅಧಿಕಾರಿಗಳು 
ಮಹಾನಗರಪಾಲಿಕೆ , ಬೆಳಗಾಂ 


10 . 00 


10 . 00 


85 .00 


1000 


65 . 51 


58 . 96 


0 .00 


10 . 00 


10 .00 


49 .00 


5 


173 


50.64 


45 .57 


0 .00 | 


10 . 00 


10 .00 


36.00 


910 


59 . 61 


53 . 65 


0. 00 


10 . 00 


10 . 00 


44 .00 


ಆಯುಕ್ತರು ಹಾಗೂ ಪ್ರಧಾನ SECC - 2011 ರ ಅಧಿಕಾರಿಗಳು 
ಮಹಾನಗರಪಾಲಿಕೆ , ಗುಲ್ಬರ್ಗ 


706 


46. 25 


41.62 


0. 00 


10 . 00 


10 .00 


32. 00 


ಆಯುಕ್ತರು ಹಾಗೂ ಪ್ರಧಾನ SECC - 2011 ರ ಅಧಿಕಾರಿಗಳು 
ಮಹಾನಗರಪಾಲಿಕೆ, ಬಳ್ಳಾರಿ 
ಆಯುಕ್ತರು ಹಾಗೂ ಪ್ರಧಾನ SECC -2011 ರ ಅಧಿಕಾರಿಗಳು 
ಮಹಾನಗರಪಾಲಿಕೆ, ದಾವಣಗೆರೆ 


743 


48. 67 


43 .80 


0 .00 


10. 00 


10 .00 


34 . 00 


2234 


146. 35 


131.72 


13 . 60 


60 . 00 


73 .60 


58.00 


ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಬೆಂಗಳೂರು ನಗರ 


೨೦೦೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೧ 


ಈಗಾಗಲೇ ಬಿಡುಗಡೆ ಮಾಡಿದ ಅನುದಾನ 


ಒಟ್ಟು ಅನುದಾನದ 


8(Q 


ಒಟ್ಟು ಬಿಡುಗಡೆ | ಈಗ ಬಿಡುಗಡೆ 
ಮಾಡಿದ 

ಮಾಡುತ್ತಿರುವ 
ಅನುದಾನ 

ಅನುದಾನ 


ಒಟ್ಟು ಗಣತಿ 
ಬ್ಲಾಕ್ ಗಳ 
ಸಂಖ್ಯೆ 


ವಿವರ 


ಒಟ್ಟು 
ಅಂದಾಜಿಸಿದ 
ಅನುದಾನ 


ಶೇಕಡ 90 ರಷ್ಟು | 


2010 - 11 
( ಜಿಲ್ಲಾ ಪಂಚಾಯತ್ 

ಮುಖಾಂತರ) 


2011 - 12 
( ಸರ್ಕಾರದಿಂದ 
ಬಿಡುಗಡೆ ಮಾಡಿದ್ದು) 


_ 3 


5 


. 


8 


2283 


149 .56 


134. 61 


13 . 60 


60. 00 


73 .60 


61 .00 


7451 


488 .14 


439 . 33 


34.00 


150 .00 


184. 00 


255 .00 


3518 


230 .47 


207 .43 


23. 80 


105 .00 


128.80 


79. 00 


3114 


204 .01 . 


183.61 


17 .00 


75 .00 


92 . 00 


92 . 00 


3733 


244 .56 


220.10 


17 . 00 


75 .00 


92 .00 


128.00 


3248 


212 . 79 


191 .51 


20. 40 


90 . 00 


110 .40 


81 . 00 


ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ಬೆಳಗಾಂ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ಬಳ್ಳಾರಿ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಬೀದರ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ವಿಜಾಪುರ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಬಾಗಲಕೋಟೆ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ಚಿಕ್ಕಮಗಳೂರು 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಚಾಮರಾಜನಗರ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಚಿಕ್ಕಬಳ್ಳಾಪುರ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ದಕ್ಷಿಣ ಕನ್ನಡ 


2682 


175 . 70 


158 .13 


23.80 


105 . 00 


128 . 80 


29 .00 


3629 


237 .75 


213 . 97 


20. 40 


90 . 00 


110 .40 


104. 00 


2094 


137 .18 


123.46 


13 . 60 


60. 00 


73 . 60 


50.00 


3183 


208 .53 


187.67 


20.40 


90 . 00 


110. 40 


77 . 00 


2922 


191 .43 


172 .28 


17.00 


75 . 00 | 


92 .00 


80. 00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


೨೦೦೩ 


ಈಗಾಗಲೇ ಬಿಡುಗಡೆ ಮಾಡಿದ ಅನುದಾನ 


ಒಟ್ಟು ಅನುದಾನದ 


(a 


ಒಟ್ಟು ಬಿಡುಗಡೆ | ಈಗ ಬಿಡುಗಡೆ 
ಮಾಡಿದ 

ಮಾಡುತ್ತಿರುವ 
ಅನುದಾನ 

ಅನುದಾನ 


ಒಟ್ಟು ಗಣತಿ 
ಬ್ಲಾಕ್ ಗಳ 
ಸಂಖ್ಯೆ 


ವಿವರ 


ఒట్టు 
ಅಂದಾಜಿಸಿದ 
ಅನುದಾನ 


ಶೇಕಡ 90 ರಷ್ಟು | 


2010 - 11 
( ಜಿಲ್ಲಾ ಪಂಚಾಯತ್ 

ಮುಖಾಂತರ) 


2011 - 12 
( ಸರ್ಕಾರದಿಂದ 
ಬಿಡುಗಡೆ ಮಾಡಿದ್ದು) 


5 


. 


8 


1575 


103 .18 


92.86 


17. 00 


75 .00 


92 . 00 


1.00 


2888 


189 . 20 


170. 28 


20.40 


90.00 


110. 40 


60. 00 


3691 


241. 81 


217. 63 


23. 80 


105 .00 


128 .80 


*97.00 


1910 


125. 13 


112. 61 


17 .00 


75 . 00 


92 . 00 


21.00 


5638 


369 .36 


332 . 43 


27.20 


120.00 


147 .20 


185 .00 


2830 


185 .40 


166 . 86 


23.80 


105 . 00 


128 .80 


38.00 


ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ಧಾರವಾಡ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ದಾವಣಗೆರೆ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ಗುಲ್ಬರ್ಗ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಗದಗ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಹಾಸನ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಹಾವೇರಿ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಕೊಡಗು 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ಕೋಲಾರ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಕೊಪ್ಪಳ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಮಂಡ್ಯ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಮೈಸೂರು 


< > 


1172 


76. 78 


69.10 


10 .20 


45. 00 


55. 20 


14 . 00 


3666 


240 .17 


21615 


17. 00 


75 . 00 


92 . 00 


124 . 00 


2467 


161. 62 


145 . 46 


13 . 60 


60 .00 


73 . 60 


72 . 00 


30 


4072 


266. 77 


240.09 


23 .80 


105. 00 


128 . 80 


111. 00 


4348 


284 .85 


256.37 


23 . 80 


105. 00 


128.80 


128. 00 


೨೦೦೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೨, ೨೦೧೨ 


ಭಾಗ - ೧ 


ಈಗಾಗಲೇ ಬಿಡುಗಡೆ ಮಾಡಿದ ಅನುದಾನ 


ಒಟ್ಟು ಅನುದಾನದ 


8(Q 


ಒಟ್ಟು ಬಿಡುಗಡೆ | ಈಗ ಬಿಡುಗಡೆ 
ಮಾಡಿದ 

ಮಾಡುತ್ತಿರುವ 
ಅನುದಾನ 

ಅನುದಾನ 


ಒಟ್ಟು ಗಣತಿ 
ಬ್ಲಾಕ್ ಗಳ 
ಸಂಖ್ಯೆ 


ವಿವರ 


ಒಟ್ಟು 
ಅಂದಾಜಿಸಿದ 
ಅನುದಾನ 


ಶೇಕಡ 90 ರಷ್ಟು | 


2010 - 11 
( ಜಿಲ್ಲಾ ಪಂಚಾಯತ್ 

ಮುಖಾಂತರ) 


2011 - 12 
( ಸರ್ಕಾರದಿಂದ 
ಬಿಡುಗಡೆ ಮಾಡಿದ್ದು) 


32 


3558 


233 . 09 


209 .78 


17.00 


75 . 00 


92 . 00 


118.00 


3169 


207. 61 


186 . 85 


13 . 60 


60 .00 


73.60 


113 . 00 


6998 


458.46 


412. 62 


23 . 80 


105. 00 


128.80 


*164 . 00 


7526 


493. 06 


443.75 


34 . 00 


150 . 00 


184. 00 


260.00 


ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ರಾಯಚೂರು 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC- 2011 ರ 
ಅಧಿಕಾರಿಗಳು ರಾಮನಗರ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಶಿವಮೊಗ್ಗ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ತುಮಕೂರು 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಉತ್ತರಕನ್ನಡ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಉಡುಪಿ 
ಜಿಲ್ಲಾಧಿಕಾರಿಗಳು ಹಾಗೂ ಪ್ರಧಾನ SECC - 2011 ರ 
ಅಧಿಕಾರಿಗಳು ಯಾದಗಿರಿ 


36 . 


3350 


219 .47 


197.52 


37.40 


165 . 00 


202 .40 


00 .00 


37 


2238 


146.62 


131 . 95 


10 .20 


45 .00 


55 .20 


77 . 00 


2114 


138.49 


124. 64 


10 .20 


45. 00 


55 . 20 


69 . 00 


3751. 00 


* ಜಿಲ್ಲಾಧಿಕಾರಿಗಳು ಗುಲ್ಬರ್ಗ ಮತ್ತು ಶಿವಮೊಗ್ಗ ರವರ ಬೇಡಿಕೆ ಆಧಾರದ ಮೇಲೆ ಬಿಡುಗಡೆ ಮಾಡಿದೆ. 


ಎಂ .ದೀಪ 
ನಿರ್ದೆಶಕರು ( ಸ್ವ ಉಕಾ) ಹಾಗೂ 
ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 


ಪಿ . ಆರ್ . 1526 


2007 - 0 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜುಲೈ ೧೨, ೨೦೧೨ 


90038 


COMMERCE & INDUSTRIES SECRETARIAT 


Sub 


: 


Approval to the Project proposal of M /s AT India Auto Parts (P ) LTD ., to establish a unit formanufacture of 
“ Auto Parts " at Plot No. 20 , Toyota Techno Park , Bidadi Industrial Area , Ramanagara District - Reg . 


Read : 


Proceedings of 27th SHLCC meeting held on 13 -04 - 2012 . 


PREAMBLE : 


M /s AT India Auto Parts Pvt. Ltd ., a JV Company of M /s Aisin Takaoka Company Limited , Japan And Toyota Tsusho India 
Pvt. Ltd – (TTIPL ) proposes to establish a unit for manufacture of “ Auto Parts " at Plot No .20 , Toyota Techno Park , Bidadi 
Industrial Area , Ramanagara District with an investment of Rs. 496 .40 crores generating employment to about 328 persons. 


In the 27th State High Level Clearance Committee (SHLCC ) Meeting held on 13-04- 2012 , the proposal of the Company 
was discussed and approved . 


Governmenthas examined the recommendations made by the State High Level Clearance Committee in the 27th Meeting 
held on 13-04-2012, in all aspects . 


Hence the following order. 


GOVERNMENT ORDER NO . CI 118 SPI 2012 , BANGALORE, DATED : 23-04 - 2012 


Government is pleased to approve in -principle the investment proposal of M /s AT India Auto Parts Pvt. Ltd ., a JV 
Company of M /s Aisin Takaoka Company Limited , Japan And Toyota Tsusho India Pvt. Ltd – ( TTIPL) proposes to establish a unit 
for manufacture of “ Auto Parts " at Plot No .20 , Toyato Techno Park , Bidadi Industrial Area , Ramanagara District with an investment 
of Rs. 496 .40 crores generating employment to about 328 persons by extending the infrastructure facilities, incentives & 
concessions as mentioned below : 


Land : 


54 acres of land allotted by KIADB to TTIPL (Promoter company) at Auto Park in Plot No. 33 & 34 , 
Bidadi Industrial Area, Ramanagara taluk & District. 


Water : 


525 KLPD to be supplied from KIADB 


Power : 


15000 KVA to be serviced by BESCOM 


Environmental 


Promoters to obtain CFE from KSPCB . Environmental Clearance from MOEF , GOI/ DFEE GOK as 
applicable . 


Clearance: 


Statutory clearances: 


The promoters to take necessary statutory clearances. 


As per applicable Industrial Policy of the State. 


Incentives & 
Concessions 


GENERAL TERMS AND CONDITIONS: 


1 . 


Environment: The promoters to obtain CFE and CFO from KSPCB and environmental clearance from MOEF , GOI. 


2 . 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring. 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce formonitoring. 


900 


720F837 ODZIE, TO wao wes 09 , 9009 


2007 - 0 


4. 


Social Infrastructure Development: The Company is advised to take up social infrastructure development projects in the 
vicinity ofthe proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring. 


5 . 


Others : 


a) 


The project proponents shall adopt rainwater harvesting , waste water recycling and water conservation 
techniques. Zero discharge facility should be adopted wherever applicable . 


b ) 


The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department 


This approval is valid for a period of two years from the date of allotment of land by KIADB. 


By Order and in the name of the Governor ofKarnataka, 

JYOTHI R . J . 
Desk Officer ( Technical Cell) 
Commerce & Industries Department. 


P . R . 1443 


COMMERCE & INDUSTRIES SECRETARIAT 


Sub : 


Approval to the Project proposal of M /s Bidar Kissan Shakkar Karkhana Limited to 
establish " 3500 TCD Sugar Plant with 15 MW Co - gen Power Plant" project at Mogdal 
Village, Bidar Taluk & District – Reg . 


Read : 


Proceedings of 27th SHLCC meeting held on 13-04- 2012. 


PREAMBLE : 


M /s Bidar Kissan Shakkar Karkhana Limited proposes to establish " 3500 TCD Sugar Plant with 15 MW Co-gen Power 
Plant" project at Mogdal Village, Bidar Taluk & District with an investment of Rs. 179.50 crores generating employment to about 
314 persons . 


In the 27th State High Level Clearance Committee (SHLCC ) Meeting held on 13-04 - 2012, the proposal of the Company 
was discussed and approved . 


Government has examined the recommendationsmade by the State High Level Clearance Committee in the 27th Meeting 
held on 13-04-2012, in all aspects . 


Hence the following order. 


GOVERNMENT ORDER NO . CI 126 SPI 2012 , BANGALORE, DATED : 21. 04 . 2012 


Government is pleased to approve in -principle the proposal of M /s Bidar Kissan Shakkar Karkhana Limited to establish 
" 3500 TCD Sugar Plant with 15 MW Co - gen Power Plant" project at Mogdal Village, Bidar Taluk & District with an investment of 
Rs. 179 .50 crores generating employment to about 314 persons by extending the infrastructure facilities, incentives & concessions 
as mentioned below : 
Land : 

23 acres 27 guntas of land at Mogdal Village , Bidar Taluk & District to be purchased U /s 109 ofKLR Act and 
conversion of the same thereafter. 


Water: 


31.50 KLD to bemetout from Karanja river. The project proponent to submit a separate proposal to WRD for 
water allocation 


Power : 


15 MW to be serviced by GESCOM . 


Environmental 
Clearance : 


Promoters to obtain CFE from KSPCB. Environmental Clearance from MOEF , GOL / DFEE GOK as 
applicable . 


2007 - 0 


GROFE37 ODZIE, TO wao wes 09 , 9009 


9002 


The promoters to take necessary statutory clearances. 


Statutory 
clearances : 


As per applicable Industrial Policy of the State . 


Incentives & 
Concessions 


GENERAL TERMS AND CONDITIONS : 


1. 


Environment: The promoters to obtain CFE and CFO from KSPCB and environmental clearance from MOEF ,GOI. 


2 . 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 


of Industries and Commerce for monitoring . 


B 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units. A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 


4 . 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring. 


5 . 


Others : 


a) 


The project proponents shall adopt rainwater harvesting , waste water recycling and water conservation 
techniques . Zero discharge facility should be adopted wherever applicable . 


b ) 


The promoters shall take all statutory and other necessary clearances from the competent authorities including 
GOI and shall submit milestones /progress in implementation of the project regularly , which will be monitored by 
the Department 


This approval is valid for a period of two years from the date of allotment of land by KIADB or from date of obtaining 
permission U /s 109 KLR from the Deputy Commissioner / Government as the case may be. 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1444 


COMMERCE & INDUSTRIES SECRETARIAT 


Sub 


: 


Approval to the Project Proposal of M /s. YG Cutting Tools Corporation Pvt. Ltd ., to 
establish a unit for manufacture of “Cutting Tools” at 4th Phase , Dobbaspet 
Industrial Area, Nelamangala Taluk , Bangalore Rural District . 


Read : 


Proceedings of the 27th State High Level Clearance Committee (SHLCC ) 
Meeting held on 13 .04.2012 . 


PREAMBLE : 


M /s . YG Cutting Tools Corporation Pvt. Ltd., has proposed to establish a unit for manufacture of " Cutting Tools ” at 4th 
Phase , Dobbaspet Industrial Area ,Nelamangala Taluk , Bangalore Rural District with an investment of Rs . 335 .70 Crores generating 
employment to about 1104 persons. 


In the 27th State High Level Clearance Committee (SHLCC ) Meeting held on 13.04. 2012, the proposal of the Company 
was discussed and approved. 


90005 


GROFE37 ODZIE, TO LOwes 09 , 9009 


2008 - 0 


Governmenthas examined the recommendations made by the State High Level Clearance Committee in the 27th Meeting 
held on 13. 04 .2012, in all aspects . 


Hence the following order. 


GOVERNMENT ORDER NO : CI 119 SPI 2012 , BANGALORE , DATED : 20.04 .2012 


Government is pleased to accord in principle approval to the Project Proposal of M /s. YG Cutting Tools Corporation Pvt . 
Ltd ., to establish a unit for manufacture of "Cutting Tools” at 4th Phase, Dobbaspet Industrial Area , Nelamangala Taluk , Bangalore 
Rural District with an investment of Rs. 335 .70 Crores generating employment to about 1104 persons by extending following 
infrastructure assistances and incentives and concessions. 


INFRASTRUCTURE FACILITIES : 


Land : 


10 acres of land to be allotted by KIADB at Dabaspet 4th Stage, Nelamangala Taluk , 
Bangalore Rural District, subject to availability . 
The extent of land required will be assessed by Land Audit Committee. 
9600 Ipd of water from KIADB 


Water : 


Power: 


6400 KVA to be serviced by BESCOM 


Environmental Clearance : 


Promoters to obtain CFE from KSPCB . Environmental Clearance from MOEF , GOI / DFEE 
GOK as applicable . 


Statutory clearances: 


The promoters to take necessary statutory clearances. 


Incentives & Concessions 


As per applicable Industrial Policy of the State. 


GENERAL TERMS AND CONDITIONS : 


1. 


Environment: The promoters to obtain CFE and CFO from KSPCB. 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I. D . & Director 
of Industries and Commerce for monitoring . 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 


4 . 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring . 


5 . 


Others : 


a ) 


b ) 


The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department 


This approval is valid for a period of two years from the date of allotment of land by KIADB . 


By Order and in the name of the Governor of Karnataka, 

JYOTHI R .J. 
Desk Officer (Technical Cell) 
Commerce & Industries Department. 


P . R . 1445 


2007 - 0 


9005 


FDFDIT OOZTE, TOOSand wes, 09, 900g 
COMMERCE & INDUSTRIES SECRETARIAT 


Sub : 


Approval to the Project proposal of M /s Favorich Infra Pvt. Limited to establish a "Mega 
Food Park " project at Bannenahalli Village , Bookankere Hobli, Krishnarajpet ,Mandya 
District - Reg . 


Read : 


Proceedings of 27th SHLCC meeting held on 13 -04 -2012 . 


PREAMBLE : 


M /s Favorich Infra Pvt. Limited proposes to establish a " Mega Food Park" project at Bannenahalli Village, Bookankere 
Hobli , Krishnarajpet, Mandya District with an investment of Rs . 99.52 crores generating employment to about 2000 persons . 


In the 27th State High Level Clearance Committee (SHLCC ) Meeting held on 13-04- 2012 , the proposal of the Company 
was discussed and approved . 


Governmenthas examined the recommendationsmade by the State High Level Clearance Committee in the 27th Meeting 
held on 13 -04 -2012 , in all aspects. 


Hence the following order . 


GOVERNMENT ORDER NO . CI 125 SPI 2012 , BANGALORE , DATED : 21- 04 -2012 


Government is pleased to approve in -principle the proposal of M /s Favorich Infra Pvt. Limited to establish a "Mega Food 
Park " project at Bannenahalli Village, Bookankere Hobli, Krishnarajpet, Mandya District with an investment of Rs. 99.52 crores 
generating employment to about 2000 by extending the infrastructure facilities, incentives & concessions as mentioned below : 


Ра. 


estme 


crores 


Land : 


300 acres of land to be acquired by KIADB and allotted as SUC (out of the land notified by KIADB 
in Bannenahalli Village , Bookankere Hobli, Krishnarajpet , Mandya District for formation of 
industrial area ) 


Water : 


5 MLD of water from KIADB 


Power : 


40 MW to be serviced by CESCOM 


Environmental 
Clearance : 


Promoters to obtain CFE from KSPCB . Environmental Clearance from MOEF , GOI / DFEE GOK 
as applicable . 


Statutory clearances: 


The promoters to take necessary statutory clearances . 


As per applicable Industrial Policy/Agri Business Policy of the State. 


Incentives & 
Concessions 


GENERAL TERMS AND CONDITIONS : 


1 . 


Environment: The promoters to obtain CFE and CFO from KSPCB and environmental clearance from MOEF , GOI. 


2 . 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 
of Industries and Commerce formonitoring . 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring . 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce formonitoring . 


9000 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜುಲೈ ೧೨, ೨೦೧೨ 


2008 - 0 


5 . 


Others : 


a) 


b ) 


The project proponents shall adopt rainwater harvesting , waste water recycling and water conservation 
techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milestones /progress in implementation of the project regularly , which will be monitored by 
the Department 


This approval is valid for a period of two years from the date of allotment of land by KIADB . 


By Order and in the name of the Governor of Karnataka , 

JYOTHI R .J. 
Desk Officer (Technical Cell) 
Commerce & Industries Department. 


P . R . 1446 


COMMERCE & INDUSTRIES SECRETARIAT 


Sub 


: 


Approval to the Project Proposal of M /s . Apotex Pharma Chem India Pvt. Ltd ., to 
establish a unit for manufacture of “ Active Pharmaceutical Ingredients” Harohalli 
Industrial Area, Phase II, Ramanagara District . 


Read : 


Proceedings of the 27th State High Level Clearance Committee (SHLCC ) Meeting 
held on 13. 04 .2012 . 


PREAMBLE : 


M /s. Apotex Pharma Chem India Pvt. Ltd ., has proposed to establish a unit for manufacture of “ Active Pharmaceutical 
Ingredients” Harohalli Industrial Area, Phase II, Ramanagara District with an investment of Rs. 96 . 00 Crores generating employment 
to about 200 persons . 

In the 27th State High Level Clearance Committee (SHLCC ) Meeting held on 13 .04 .2012, the proposal of the Company 
was discussed and approved . 


Government has examined the recommendations made by the State High Level Clearance Committee in the 27th Meeting 
held on 13.04. 2012 , in all aspects. 


Hence the following order. 


GOVERNMENT ORDER NO : CI 120 SPI 2012 ,BANGALORE , DATED : 20 .04 .2012 


Government is pleased to accord in principle approval to the Project Proposal of M /s. Apotex Pharma Chem India Pvt. 
Ltd ., to establish a unit formanufacture of “ Active Pharmaceutical Ingredients ” at Harohalli Industrial Area, Phase II or Phase III , 
Ramanagara District with an investment of Rs. 96 .00 Crores generating employment to about 200 persons by extending following 
infrastructure assistances and incentives and concessions. 


INFRASTRUCTURE FACILITIES: 


Land : 


KIADB to allot 20 acres of land at Harohalli Industrial Area, Phase II or Phase III , 
Ramananagara District, subject to availability . 
The extent of land required will be assessed by Land Audit Committee . 


Water : 


2.5 lakh Ipd to be supplied by KIADB 


Power : 


2000 KVA to be serviced by BESCOM 


Environmental 
Clearance: 


Promoters to obtain CFE from KSPCB . Environmental Clearance from MOEF , GOL / 
DFEE GOK as applicable. 


Statutory 


The promoters to take necessary statutory clearances . 


clearances : 


As per applicable Industrial Policy of the State . 


Incentives & 
Concessions 


21 - 0 


720F837 ODZIE, NO LOwes 09 , 9009 


9000 


GENERAL TERMS AND CONDITIONS : 


1 . 


Environment: The promoters to obtain CFE and CFO from KSPCB . 


2. 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring . 


3 . 


Vendor Development: Where ever there is scope for vendor development for the project , the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 


4 . 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce formonitoring. 


5 . 


Others : 


a ) 


The project proponents shall adopt rainwater harvesting, waste water recycling and water conservation 
techniques . Zero discharge facility should be adopted wherever applicable . 


b ) 


In 


The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department 


This approval is valid for a period of two years from the date of allotment of land by KIADB. 


By Order and in the name of the Governor of Karnataka , 

JYOTHI R .J. 
Desk Officer ( Technical Cell) 
Commerce & Industries Department. 


P . R . 1447 


COMMERCE & INDUSTRIES SECRETARIAT 


Sub : 


Approval to the Project proposal of M /s Mphinite Solutions Pvt. Limited to establish 
" Pet Bottles, Jars and Preforms" project at Yadgir Industrial Area, Yadgir District – Reg. 


Read : 


Proceedings of 27th SHLCC meeting held on 13 -04 - 2012 . 


PREAMBLE : 


M /s Mphinite Solutions Pvt. Limited proposes to establish "Pet Bottles, Jars and Preforms" project at Yadgir Industrial 
Area , Yadgir District with an investment of Rs. 489. 11 crores generating employment to about 1160 persons. 


In the 27th State High Level Clearance Committee (SHLCC ) Meeting held on 13-04- 2012 , the proposal of the Company 
was discussed and approved . 


Government has examined the recommendationsmade by the State High Level Clearance Committee in the 27th Meeting 
held on 13-04 -2012, in all aspects . 


Hence the following order. 


GOVERNMENT ORDER NO . CI 134 SPI 2012 , BANGALORE, DATED : 21. 04 . 2012 


Government is pleased to approve in -principle the proposal of of M /s Mphinite Solutions Pvt. Limited to establish 
" Pet Bottles, Jars and Preforms" project at Yadgir Industrial Area, Yadgir District with an investment of Rs. 489 .11 crores generating 
employment to about 1160 persons by extending the infrastructure facilities, incentives & concessions as mentioned below : 


gong 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜುಲೈ ೧೨, ೨೦೧೨ 


2008 - 0 


Land : 


KIADB to allot 125 acres of land at Yadgir Industrial Area , Yadgir District. 


Water : 


5 lakh Ipd to be supplied by KIADB 


Power : 


10 MW to be serviced by GESCOM 


Environmental 


Promoters to obtain CFE from KSPCB . Environmental Clearance from MOEF , GOI / DFEE GOK as 
applicable . 


Clearance: 


Statutory clearances : 


The promoters to take necessary statutory clearances . 


As per applicable Industrial Policy of the State. 


Incentives & 
Concessions 


GENERAL TERMS AND CONDITIONS : 

1. Environment: The promoters to obtain CFE and CFO from KSPCB and environmental clearance from MOEF , GOI. 


2. 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring. 


3 . 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I. D . & Director of 
Industries and Commerce formonitoring . 


4 . 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring. 
Others : 


5 . 


a ) 


The project proponents shall adopt rainwater harvesting, waste water recycling and water conservation 
techniques . Zero discharge facility should be adopted wherever applicable . 


b ) The promoters shall take all statutory and other necessary clearances from the competent authorities including 

GOI and shall submit milestones/progress in implementation of the project regularly , which will be monitored by 

the Department 
This approval is valid for a period of two years from the date of allotment of land by KIADB. 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1448 


COMMERCE & INDUSTRIES SECRETARIAT 


Sub 


: 


Approval to the Project proposal of M /s Nandi Sahakari Sakkarekarkhane Niyamit to 
establish " 50 KLPD Molasses based Fuel-Ethanol Distillery Plant" project at Krishna 
Nagar, Hosur Post, Bijapur District – Reg . 


Read : 


Proceedings of 27th SHLCC meeting held on 13-04- 2012 . 


PREAMBLE : 


M /s Nandi Sahakari Sakkarekarkhane Niyamit proposes to establish " 50 KLPD Molasses based Fuel-Ethanol Distillery 
Plant" project at Krishna Nagar, Hosur Post , Bijapur District. with an investment of Rs. 62. 00 crores generating employment to 
about 72 persons. 


2007 - 0 


FOOTE37 ODZIE, TO wao wes 09 , 9009 


gona 


In the 27th State High Level Clearance Committee (SHLCC ) Meeting held on 13-04 -2012 , the proposal of the Company 
was discussed and approved . 


Government has examined the recommendationsmade by the State High Level Clearance Committee in the 27th Meeting 
held on 13-04 - 2012 , in all aspects . 


Hence the following order. 

GOVERNMENT ORDER NO . CI 110 SPI 2012, BANGALORE, DATED : 21.04 .2012 


Government is pleased to approve in -principle the investment proposal of M /s Nandi Sahakari Sakkarekarkhane Niyamit 
to establish a " 50 KLPD Molasses based Fuel- Ethanol Distillery Plant" project at Krishna Nagar, Hosur Post, Bijapur District. with an 
investment of Rs. 62. 00 crores generating employment to about 72 persons by extending the infrastructure facilities, incentives & 
concessions as mentioned below : 
Land : 

32 ,387 Sq.Mtrs, out of companies own land of 202.50 acres at Krishna Nagar, Hosur Post, 

Bijapur District. 
Water: 

The required water to be met by the existing allocation of 72 MCFT/year from Galagali barrage 

across Krishna river . Subject to the approval ofWRD . 
Power : 

The required power will be met out by the existing power supply. 
Environmental 

Promoters to obtain CFE from KSPCB. Environmental Clearance from MOEF , GOI / DFEE GOK 
Clearance: 

as applicable . 
Statutory clearances : The promoters to take necessary statutory clearances . 
Incentives & Concessions As per applicable Industrial Policy of the State . 


GENERAL TERMS AND CONDITIONS : 


1. 


Environment: The promoters to obtain CFE and CFO from KSPCB and environmental clearance from MOEF, GOI. 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring. 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring . 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce formonitoring. 


5 . 


Others : 


a ) 


The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable . 


b ) 


The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department. 


This approval is valid for aperiod of two years from the date of issue of this Order. 


By Order and in the name of the Governor ofKarnataka , 

JYOTHI R . J. 
Desk Officer (Technical Cell) 
Commerce & Industries Department. 


P . R . 1449 


gong 


2000 - 0 


FDFDIT OOZTE, TOOSand we , 09, 900g 
COMMERCE & INDUSTRIES SECRETARIAT 


Sub 


: 


Approval to the Investment proposal of M /s Patel Engineering Limited -to establish 
" Integrated Township including Residential, Commercial and IT Park ” project at 
Hulimangala, Gollahalli, Thirupalya and Maragondanahalli Villages, Anekal Taluk , 
Bangalore Urban District- Reg . 


Read : 


Proceedings of 27th SHLCC meeting held on 13-04 - 2012 . 


PREAMBLE : 


M /s Patel Engineering Limited , proposes to establish an “ Integrated Township including Residential , Commercial and IT 
Park ” project at Hulimangala , Gollahalli, Thirupalya and Maragondanahalli Villages, Anekal Taluk, Bangalore Urban District. with an 
investment of Rs. 2025 cr . generating employment to about 51452 persons. 


In the 27th State High Level Clearance Committee (SHLCC ) Meeting held on 13 -04 - 2012 , the proposal of the Company 
was discussed and approved . 


Governmenthas examined the recommendationsmade by the State High Level Clearance Committee in the 27th Meeting 
held on 13-04 -2012, in all aspects . 


Hence the following order . 


GOVERNMENT ORDER NO . CI 137 SPI 2012 , BANGALORE, DATED : 21. 04 .2012 


Government is pleased to approve in -principle the Investment proposal of M /s Patel Engineering Limited to establish an 
“ Integrated Township including Residential, Commercial and IT Park ” project at Hulimangala, Gollahalli, Thirupalya and 
Maragondanahalli Villages , Anekal Taluk , Bangalore Urban District with an investment of Rs . 2025 cr. generating employment to 
about 51452 persons . by extending the infrastructure facilities, incentives & concessions as mentioned below : 


Land : 


147 acres 10 .4 guntas of land to be acquired by KIADB and allotted as SUC at Hulimangala , Gollahalli, 
Thirupalya and Maragondanahalli Villages , Anekal Taluk , Bangalore Urban District. 
The BDA vide letter dated 29.6.2011 has informed that Sy.Nos.16, 18, 19 ,28,6,8,9, 10 to 14 in Gollahalli 
Village, Attibele Hobli is comes under Industry (hi-tech )/ Sensitive, Partly valley and Partly PRR. The 
Sy.Nos. 275 , 276 and 155 are earmarked for housing (Principle ) and partly agricultural. As per RMP 2015 
PRR /Valley areas and proposed roads to be earmarked as contemplated . Change of Industry hi-tech to 
housing to be obtained as per the provisions from the concerned authorities. 
The project proponent to take up the activity as per the norms of BDA. 
The project proponent to submit consent (80 % ) from the farmers. 


The extent of land will be assessed by Land Audit Committee . 


Water : 


The promoter to make own arrangements for water supply like rainwater harvesting , usage of tertiary 
treated water. 


Power : 


49741.47 KVA / 45.6 MW to be serviced by BESCOM 


Environmental 
Clearance: 


Promoters to obtain CFE from KSPCB. Environmental Clearance from MOEF , GOI / DFEE GOK as 
applicable . 


Statutory 
clearances : 


The promoters to take all necessary statutory clearances and to comply with all the norms of the Local 
Planning Authorities and other agencies before taking effective steps for implementation of the project. 


GENERAL TERMS AND CONDITIONS : 


1 . 


Environment: The promoters to obtain CFE and CFO from KSPCB and environmental clearance from MOEF , GOI. 


2 . 


Employment: The Company shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy of Govt. of 


2007 - 0 


720F837 ODZIE, TO wao wes 09 , 9009 


90038 


Karnataka . A copy of Human Resources Development plan shall be sent to the Commissioner for I.D . & Director of Industries 
and Commerce for monitoring. 


2 


Vendor Development: Where ever there is scope for vendor development for the project , the company shall prepare a vendor 
development plan , develop local vendors and procure the required inputs , components and sub assemblies from these local 
vendor units . A copy of the vendor development plan shall be sent to the Commissioner for I.D . & Director of Industries and 
Commerce for monitoring . 


4 . 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring. 


5 . Others : 


a) 


The project proponents shall adopt rainwater harvesting , waste water recycling and water conservation 
techniques. Zero discharge facility should be adopted wherever applicable . 


b ) 


The promoters shall take all statutory and other necessary clearances from the competent authorities including 
GOI and shall submit milestones /progress in implementation of the project regularly, which will be monitored by 
the Department 


This approval is valid for a period of two years from the date of allotment of land by KIADB. 


By Order and in the name of the Governor of Karnataka, 

JYOTHI R . J . 
Desk Officer (Technical Cell) 
Commerce & Industries Department. 


P . R . 1455 


COMMERCE & INDUSTRIES SECRETARIAT 


Sub : 


Approval to the Project proposal of M /s Centurion Software Solutions Pvt. Ltd ., to 
establish "IT/ITES Office Space , Residential and Commercial Space & other common 
facilities " project at Doddanekundi Industrial Area , Whitefield Main Road, K .R . Puram , 
Bangalore Urban District – Reg . 


Read : 


Proceedings of 27th SHLCC meeting held on 13-04 -2012 . 


PREAMBLE : 


M /s Centurion Software Solutions Pvt. Ltd ., proposes to establish " IT / ITES Office Space , Residential and Commercial 
Space & other common facilities" project at Doddanekundi Industrial Area , Whitefield Main Road , K .R . Puram , Bangalore Urban 
District with an investmentof Rs. 385 .74 crores generating employment to about 5500 persons . 


In 


ommitte 
el Clearance C 


13 - 04 


1 OTT 


State High Level Clearance Committee (SHLCC ) Meeting held on 13-04-2012, the proposal of the Company 
was discussed and approved . 


Governmenthas examined the recommendationsmade by the State High Level Clearance Committee in the 27th Meeting 
held on 13- 04 - 2012, in all aspects. 


Hence the following order. 

GOVERNMENT ORDER NO . CI 141 SPI 2012, BANGALORE , DATED : 21-04- 2012 


Government is pleased to approve in -principle the proposal of of M /s Centurion Software Solutions Pvt. Ltd., to establish 
"IT /ITES Office Space , Residential and Commercial Space & other common facilities" project at Doddanekundi Industrial Area , 
Whitefield Main Road , K .R . Puram , Bangalore Urban District with an investment of Rs. 385 .74 crores generating employment to 
about 5500 persons by extending the infrastructure facilities, incentives & concessions asmentioned below : 


9002 


ZUOTE37 ODZE, no woo wes 09 , 2009 


2008 - 0 


Land : 


10 acres of land to be allotted by KIADB in Plot No 40 , Doddanakundi Industrial Area , 2nd 
Phase , Bangalore subject to availability and as per norms of KIADB. The extent of the land 
required by the project to be assessed by the Land Audit Committee . 


Water: 


475 KLD to be serviced by KIADB & 75 KLD from recycled water. 


Power : 


4000 KVA to be serviced by BESCOM 


Environmental 


Promoters to obtain CFE from KSPCB . Environmental Clearance from MOEF , GOI / DFEE 


Clearance : 


GOK as applicable . 


Statutory clearances : 
Incentives & Concessions 


The promoters to take necessary statutory clearances. 
As per applicable IT Policy of the State. 


GENERAL TERMS AND CONDITIONS: 

1 . Environment: The promoters to obtain CFE and CFO from KSPCB and environmental clearance from MOEF , GOI. 


2 . 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring. 
Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I. D . & Director of 
Industries and Commerce for monitoring. 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring . 


5 . 


Others: 


a) 


The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable 


b ) 


The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department. 


The Order is valid for the period of two years from the date of allotment by KIADB . 


P . R . 1456 


By Order and in the name of the Governor of Karnataka , 

JYOTHI R .J. 
Desk Officer (Technical Cell) 

Commerce & Industries Department. 
COMMERCE & INDUSTRIES SECRETARIAT 


Sub : 


Approval to the Project proposal of M /s NPR Auto Parts Manufacturing India Pvt.Ltd ., 
to establish " Valve seat inserts & other Automotive & motorcycle engine parts " project 
at Doddaballapura 3rd phase , Bangalore Rural District. – Reg. 


Read : 


Proceedings of 27th SHLCC meeting held on 13 -04 - 2012 . 


PREAMBLE : 


M /s NPR Auto Parts Manufacturing India Pvt.Ltd proposes to establish " Valve seat inserts & other Automotive & 
motorcycle engine parts" project at Doddaballapura 3rd phase , Bangalore Rural District with an investment of Rs. 98 .00 crores 
generating employment to about 77 persons. 


231 - O 


FDFUz dozus, no ob od mes, 09, gong 


9002 


In the 27th State High Level Clearance Committee (SHLCC ) Meeting held on 13 -04- 2012 , the proposal of the Company 
was discussed and approved . 

Government has examined the recommendationsmade by the State High Level Clearance Committee in the 27th Meeting 
held on 13-04 -2012, in all aspects . 

Hence the following order. 

GOVERNMENT ORDER NO. CI 138 SPI2012 , BANGALORE, DATED : 21.04.2012 

Government is pleased to approve in -principle the proposal of of M /s NPR Auto Parts Manufacturing India Pvt.Ltd to 
establish " Valve seat inserts & other Automotive & motorcycle engine parts" project at Doddaballapura 30 phase , Bangalore Rural 
District with an investment of Rs. 98 .00 crores generating employment to about 77 persons by extending the infrastructure facilities , 
incentives & concessions as mentioned below : 


Land: 


Water : 


6 acres of land to be allotted by KIADB in 3rd Phase , Doddaballapura Industrial Area , subject to 
availability. 
This will be subject to assessment of land by Land Audit Committee. 
8000 LPD to be supplied by KIADB 
2000 KVA to be serviced by BESCOM . 
Promoters to obtain CFE from KSPCB. Environmental Clearance from MOEF , GOI / DFEE GOK 
as applicable . 


Power : 


Environmental 
Clearance : 


Statutory clearances: 


The promoters to take necessary statutory clearances . 


GENERAL TERMS AND CONDITIONS : 


1. 


Environment: The promoters to obtain CFE and CFO from KSPCB and environmental clearance from MOEF , GOI. 


2 . 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring. 


B 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring . 


Social Infrastructure Development: The Company is advised to take up social infrastructure development projects in the 
vicinity ofthe proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring. 


5 . 


Others : 


a ) 


The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable . 


b ) 


The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department. 


The Order is valid for the period of two years from the date of allotment of land by KIADB. 


By Order and in the name of the Governor of Karnataka, 

JYOTHI R .J. 
Desk Officer (Technical Cell) 
Commerce & Industries Department. 


P . R . 1457 


gones 


FDFDIT OOZTE, TOOSmbo wes, 09, 900g 


2008 - 0 


COMMERCE & INDUSTRIES SECRETARIAT 


Sub 


: 


Approval of additional new products , enhancement in investment and infra 
structure facilities for the project proposal of of M /s Bosch Ltd ,. 


Read : 


1. GovernmentOrder. No:CI 232 SPI 2009 dated : 05 -10 -2009 . 
2 . Proceedings of 27th SHLCC meeting held on 13 -04 -2012. 


PREAMBLE : 


M /s Bosch Ltd ., got the approval of the 18th SHLCC ,meeting held on 24 -06 - 2009 to make fuel injection pumps, delivery 
valves, in 100 acres of KIADB land at Bidadi Industrial area Ramanagar District vide G .O . refeerred at1 above. 


Now M /s Bosch Ltd ., proposes to include new products, enhance the investment, power & water requirement with an 
additional investment of Rs. 950 cr. to increase the original proposed investment to Rs. 1500 cr. 


In the 27th State High Level Clearance Committee (SHLCC) Meeting held on 13 -04-2012, the proposal of the Company 
was discussed and approved . 


Governmenthas examined the recommendationsmade by the State High Level Clearance Committee in the 27th Meeting 
held on 13-04 - 2012 , in all aspects . 


Hence the following order . 


GOVERNMENT ORDER NO . CI 130 SPI 2012 , BANGALORE , DATED : 26 . 04 .2012 


Government is pleased to approve the inclusion of additional new products such as common rail pump, glow plugs , 
industrial equipment, power tools, multi cylinder fuel injunction pump, auto components etc., with an additional investment of Rs. 950 
cr. to increase the original proposed investment to Rs. 1500 cr. for the project approved vide Government Order referred at (1) 
above , by extending the infrastructure facilities, incentives & concessions as mentioned below : 


Land : 


100 acres of land at Bidadi Industrial Area , Ramanagara district allotted earlier for the project. 


Water : 


Enhancement in water requirement from 0 .7065 MLD to 12 lakh LPD to be supplied by KIADB 


Power: 


Enhancement in power requirement from 6000 KVA to 16 MW to be serviced from BESCOM 


Environmental 
Clearance: 


Promoters to obtain CFE from KSPCB . Environmental Clearance from MOEF ,GOI/ DFEE GOK 
as applicable. 


Statutory clearances: 


The promoters to take necessary statutory clearances. 


Incentives & Concessions 


As per applicable Industrial Policy of the State . 


GENERAL TERMS AND CONDITIONS : 


1. 


Environment: The promoters to obtain CFE and CFO from KSPCB and environmental clearance from MOEF, GOI. 


2. 


Employment: The Company shall prepare a plan for development of Human Resources required for the project , train 
local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring. 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 


2007 - 0 


720F837 ODZIE, TO wao wes 09 , 9009 


Jons 


4. 


Social Infrastructure Development: The Company is advised to take up social infrastructure development projects in the 
vicinity ofthe proposed location of the unit. A copy of such projects shall be sent to the Commissioner for I.D . & Director of 
Industries and Commerce for monitoring. 


5 . Others : 


a) 


The project proponents shall adopt rainwater harvesting , waste water recycling and water conservation 
techniques. Zero discharge facility should be adopted wherever applicable . 


b ) 


The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department 


This approval is valid for a period of two years from the date of issue of this order. 


By Order and in the name of the Governor of Karnataka, 

JYOTHI R . J . 
Desk Officer ( Technical Cell) 
Commerce & Industries Department. 


P . R . 1459 


COMMERCE & INDUSTRIES SECRETARIAT 


Sub 


: 


Approval to the Investment proposal of M /s Reliance Cementation Pvt. Ltd , - to 
establish "5 MTPA Cement Plant" project at Tilkur , Hebal & Sanghavi Villages, 
Sedam Taluk , Gulbarga District- Reg . 


Read : 


Proceedings of 27th SHLCC meeting held on 13 -04 -2012 . 


PREAMBLE : 


M /s Reliance Cementation Pvt. Ltd, proposes to establish "5 MTPA Cement Plant" project at Tilkur, Hebal & Sanghavi 
Villages, Sedam Taluk, Gulbarga District, with an investment of Rs. 2500 cr. generating employment to about 330 persons. 


In the 27th State High Level Clearance Committee (SHLCC ) Meeting held on 13-04- 2012 , the proposal of the Company 
was discussed and approved . 


Government has examined the recommendations made by the State High Level Clearance Committee in the 27th Meeting 
held on 13 -04 -2012 , in all aspects . 


Hence the following order. 


GOVERNMENT ORDER NO. CI 131 SPI2012 , BANGALORE , DATED :23-04 -2012 


Government is pleased to approve in -principle the Investment proposal of M /s Reliance Cementation Pvt. Ltd , - to 
establish " 5 MTPA Cement Plant" project at Tilkur , Hebal & Sanghavi Villages, Sedam Taluk , Gulbarga District with an investment 
of Rs . 2500 cr. generating employment to about 330 persons by extending the infrastructure facilities , incentives & concessions as 
mentioned below : 


Land : 


3465 acres of land at Tilkur, Hebal & Sanghavi Villages , Sedam Taluk , Gulbarga District to be 
purchased U /s 109 of KLR Act and conversion of the same thereafter. 
The committee directed Land Audit Committee to assess the requirement of land for plant and 
mining area . 


Water: 


9 .50 MLD to be met out from Kagina river and 0.80 MLD from own borewells . 
The project proponent to submit a separate proposal to WRD for water allocation . 


Power : 


60, 000 KVA to be serviced by GESCOM . 


Environmental 


Promoters to obtain CFE from KSPCB . Environmental Clearance from MOEF , GOI / DFEE GOK 
as applicable . 


Clearance: 


9090 


720F837 ODZIE, TO wao wes 09 , 9009 


2008 - 0 


Statutory clearances : 


The promoters to take necessary statutory clearances. 


Incentives & Concessions 


As per applicable Industrial Policy of the State. 


Land : 


3465 acres of land at Tilkur, Hebal & Sanghavi Villages, Sedam Taluk , Gulbarga District to be 
purchased U /s 109 of KLR Act. 


Water: 


9 .50 MLD to be met out from Kagina river and 0.80 MLD from own borewells . 
The project proponent to submit a separate proposal to WRD for water allocation . 


Power : 


60 ,000 KVA to be serviced by GESCOM . 


GENERAL TERMS AND CONDITIONS : 


1. 


Environment: The promoters to obtain CFE and CFO from KSPCB and environmental clearance from MOEF , GOI. 


2 . Employment: The Company shall prepare a plan for development of Human Resources required for the project, train 

local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 
of Industries and Commerce formonitoring . 


3. 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce formonitoring. 


4 . 


Social Infrastructure Development: The Company is advised to take up social infrastructure development projects in the 
vicinity of the proposed location ofthe unit. A copy of such projects shall be sent to the Commissioner for I.D . & Director of 
Industries and Commerce formonitoring. 


5 . Others : 


a) 


The project proponents shall adopt rainwater harvesting , waste water recycling and water conservation 
techniques . Zero discharge facility should be adopted wherever applicable . 


b ) 


The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department. 


This approval is valid for a period of two years from the date of obtaining permission U /s 109 KLR from the Deputy 
Commissioner / Government as the case may be . 


By Order and in the name of the Governor of Karnataka, 

JYOTHI R .J. 
Desk Officer (Technical Cell) 
Commerce & Industries Department. 


P .R . 1460 


COMMERCE & INDUSTRIES SECRETARIAT 


Sub : 


Approval to the Project proposal of M /s 24 /7 Customer Pvt. Ltd., to establish "Contact 
Centre Solutions (BPO ) " project at Bangalore IT & BT Park , Devanahalli, Bangalore 
North Taluk – Reg . 


Read : 


Proceedings of 27th SHLCC meeting held on 13- 04 - 2012 . 


PREAMBLE : 


M /s 24 /7 Customer Pvt. Ltd., proposes to establish " Contact Centre Solutions (BPO ) " project at Bangalore IT & BT Park , 
Devanahalli, Bangalore North Taluk with an investment of Rs. 210.00 crores generating employment to about 9000 persons . 


231 - O 


FJOFUE Jogos, no ob od mes, 09, 900g 


9090 


In the 27th State High Level Clearance Committee (SHLCC ) Meeting held on 13 -04- 2012 , the proposal of the Company 
was discussed and approved . 

Government has examined the recommendationsmade by the State High Level Clearance Committee in the 27th Meeting 
held on 13-04 -2012, in all aspects. 

Hence the following order. 

GOVERNMENT ORDER NO . CI 142 SPI 2012 , BANGALORE , DATED : 21 -04 -2012 

Government is pleased to approve in -principle the proposal of of M /s 24/7 Customer Pvt. Ltd ., to establish " Contact 
Centre Solutions (BPO ) " project at Bangalore IT & BT Park , Devanahalli, Bangalore North Taluk with an investment of Rs.210. 00 
crores generating employment to about 9000 persons by extending the infrastructure facilities , incentives & concessions as 
mentioned below : 


Land : 


9 acres of land to be allotted by KIADB at IT/ITES Industrial Area , Devanahalli Taluk , Bangalore 
Urban District as per norms of KIADB and subject to availability . 
The extent of the land required by the project to be assessed by the Land Audit Committee. 
2 .5 lakh LPD from KIADB . 


Water : 


Power: 


1500 KVA to be serviced by BESCOM 


Environmental Clearance : 


Promoters to obtain CFE from KSPCB . Environmental Clearance from MOEF, GOI / DFEE GOK 
as applicable . 


Statutory clearances : 


The promoters to take necessary statutory clearances . 


Incentives & Concessions 


As per applicable IT Policy of the State . 


GENERAL TERMS AND CONDITIONS : 

1. Environment: The promoters to obtain CFE and CFO from KSPCB and environmental clearance from MOEF , GOI. 


2 . 


Emplo 


3 . 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & Director 
of Industries and Commerce for monitoring. 
Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs, components and sub assemblies from 
these local vendor units. A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shallbe sent to the Commissioner for I.D . & Director of 
Industries and Commerce for monitoring . 


5 . 


Others : 


a ) 


b ) 


The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milestones/progress in implementation of the project regularly , which will be monitored by 
the Department. 


The Order is valid for the period of two years from the date of allotment by KIADB . 


By Order and in the name of the Governor of Karnataka , 

JYOTHI R . J. 
Desk Officer (Technical Cell ) 
Commerce & Industries Department. 


P . R . 1462 


9099 


FOFUIT OOZTE, TOOSmod wes, 09, 900g 


2008 - 0 


COMMERCE & INDUSTRIES SECRETARIAT 


CORRIGENDUM 


No : CI 133 SPI 2012, Bangalore dated : 05 -05 -2012 


Sub 


: 


Approval to the Project proposal of M /s Shivashakti Sugars Limited to expand the “ Sugar 
palnt capacity from 3000 TCD to 7500 TCD Co -gen plant from 12mw to 45 mw , Ethanol 
plant from 30 klpd to 60 KLPD ”. At Soundatti and Yadav post, Raibag Taluk , Belagum -Reg . 


Read : Government Order No: CI 133 SPI 2012 , dated : 21.04 .2012 . 


In the order portion of the Government Order No . Cl 133 SPI 2012 , dated : 21.04 .2012 after the words “ generating 
employment to about 350 persons " these words shallbe inserted “ subject to the verdict of Hon ble High court in writ petition 
No :37143/2011 ” . 


Other terms and conditions , infrastructure facilities , incentives and concessions remain the same as in the G . O read 
at (2) above. 


By Order and in the name of the Governor of Karnataka , 

JYOTHI R . J. 
Desk Officer (Technical Cell) 

Commerce & Industries Department. 
COMMERCE & INDUSTRIES SECRETARIAT 


P . R . 1463 


Sub 


: 


Amendment to earlier approved project proposal of M /s. Atria Power Corporation Limited to establish " 250 
MW Gas Based Power Plant”- Reg. 


Read : 


1. 23rd SHLCC meeting held on 19.06 . 2010 . 
2 . Government Order No. Cl 388 SPI 2010 , dated 14 .07.2010 . 
3 . Corrigendum No .Cl 388 SPI 2010 , dated 11.05 .2011 . 
4 . Proceedings of 27th SHLCC meeting held on 13 -04 - 2012 . 


PREAMBLE : 


The Project of M /s . Atria Power Corporation Limited , to establish “ 250 MW Gas Based Power Plant" with an investment of 
Rs. 1535 cr. in 117 acres of land at Nalavagulu village, Ranebennure, Haveri district was approved in the 23rd SHLCC meeting 
(19 .06 . 2010 ). Subsequently corrigendum was issued on 11. 05 .2011 enhancing the extent of land to 200 acres . 


The company informed that once the gas pipeline and pricing of gas is finalized by GAIL , the company will implementthe 
earlier approved project of setting up of 250 MW Gas Based Power Project. 

The company now proposed additionally to set up 3 MW Solar Thermal Power plant with an investment of Rs. 45.40 cr. in 
20 acres of the land out of 200 acres already allotted by KIADB for establishing “ 250 MW Gas based power plant”. 


The financial background of the company for the year ended 31.03 .2010 is as follows: 


Sl.No . 


Particulars 


Amount in Rs. crores 


Share Capital 


16 . 50 


Reserves & Surplus 


124 .84 


Income 


30 .49 


Means of finance proposed for the project - 3 MW Solar Power Plant: 


Sl.No. 


Particulars 


Rs. crores 


Promoter s Equity /Institutional Equity 


15 .40 


2 


Term loans 


30. 00 


Total 


45 .40 


ಭಾಗ - ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜುಲೈ ೧೨, ೨೦೧೨ 


೨೦೨೩ 


The Committee approved as under : 

To establish “ 3 MW Solar Thermal Power Plant” as an additional activity with an investment of Rs. 45.00 cr. in 20 acres of the 
land out of 200 acres of land allotted earlier to establish “ 250 MW Gas based power plant”. 


Ratified the Corrigendum issued on 11.05 .2011 to the GO No. Cl 388 SPI 2010 dated :14 .07. 2010 for enhancing the extent of 
land requirement to 200 acres . 


Government has examined the recommendations made by the State High Level Clearance Committee in the 
27th Meeting held on 13-04 -2012, in all aspects. 


Hence the following order. 


GOVERNMENT ORDER NO . CI 388 SPI 2010 , BANGALORE , DATED : 07 .05 .2012 


Government is pleased to approve the proposal of the company To establish “ 3 MW Solar Thermal Power Plant” as an 
additional activity with an investment of Rs. 45.00 cr. in 20 acres of the land out of 200 acres of land allotted earlier to establish 
“ 250 MW Gas based power plant" and Ratified the Corrigendum issued on 11.05 .2011 to the G .O NO. CI 388 SPI 2010 
dated : 14 .07 .2010 for enhancing the extent of land requirementto 200 acres. 


Other terms and conditions remain the same as in the Government Orders read at (2 ) and (3) above . 


By Order and in the name of the Governor ofKarnataka , 

JYOTHI R . J. 
Desk Officer (Technical Cell) 
Commerce & Industries Department. 


PR, 1466 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ : 


ಮೆ || ಜಯಪ್ರಕಾಶ್ ಇಂಜಿನಿಯರಿಂಗ್ ಮತ್ತು ಸ್ಟೀಲ್ ಕಂಪನಿ ಲಿಮಿಟೆಡ್ ಇವರಿಗೆ ಜಮೀನು 
ಮಂಜೂರು ಮಾಡುವ ಬಗ್ಗೆ. 


ಉಲ್ಲೇಖ : 1) ದಿನಾಂಕ :23-11 - 2011ರಂದು ಸಂಸ್ಥೆಯು ಸಲ್ಲಿಸಿದ ಮನವಿ . 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕಾರ್ಯಪಾಲಕ ಸದಸ್ಯರು ಕರ್ನಾಟಕ ಕೈಗಾರಿಕ 
ಪ್ರದೇಶಾಭಿವೃದ್ಧಿ ಮಂಡಳಿ ಇವರ ದಿನಾಂಕ: 13 - 09 - 2011ರ ಪತ್ನ. 


ಪ್ರಸ್ತಾವನೆ : 


ಮೆ|| ಜಯಪ್ರಕಾಶ್ ಇಂಜಿನಿಯರಿಂಗ್ ಮತ್ತು ಸ್ಟೀಲ್ ಕಂಪನಿ ಲಿಮಿಟೆಡ್ ( ಜೆಸ್ಕೋ ) ಬೆಂಗಳೂರು, ( ಮೆ|| ನಾಗಾರ್ಜುನ ಫತ್ವಿಲೈಸರ್ ಮತ್ತು 
ಕೆಮಿಕಲ್ಸ್ ಲಿಮಿಟೆಡ್‌ರವರ ಸಮೂಹಕ್ಕೆ ಸಂಬಂಧಿಸಿದ ಕಂಪನಿ) ಇವರು ಮಂಗಳೂರು ತಾಲ್ಲೂಕಿನ ಕೆಂಜಾರ್ ಮತ್ತು ತೋಕೂರು ಗ್ರಾಮಗಳ ವ್ಯಾಪ್ತಿಯ 
ಪ್ರದೇಶದಲ್ಲಿ ರೂ .1,500 ಕೋಟಿ ಮೊತ್ತದ ಬಂಡವಾಳ ಹೂಡಿಕೆಯೊಂದಿಗೆ ಫಸ್ಟಿಲೈಸರ್ ಮತ್ತು ಕೆಮಿಕಲ್ಸ್ ಘಟಕವನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನು 
ಸಲ್ಲಿಸಿದ್ದು ದಿನಾಂಕ:14 - 07 - 2011ರಂದು ನಡೆದ 25ನೇ ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿ ಸಭೆಯಲ್ಲಿ ಅನುಮೋದನೆ ನೀಡಲಾಗಿರುತ್ತದೆ. 
ಅದರಂತೆ ಸರ್ಕಾರದ ಆದೇಶ ಸಂಖ್ಯೆ : ಸಿಐ 175 ಎಸ್ಪಿಐ 2011, ದಿನಾಂಕ:18- 08-2011ನ್ನು ಹೊರಡಿಸಲಾಗಿರುತ್ತದೆ. 

ಮೆ|| ಜೆಸ್ಕೋ ಲಿ. ಅವರ ಬಂಡವಾಳ ಹೂಡಿಕೆ ಪ್ರಸ್ತಾವನೆಯನ್ನು ಅನುಮೋದಿಸುವಾಗ ಕೆಐಎಡಿಬಿ ರವರು ಕೈಗಾರಿಕಾ ಪ್ರದೇಶವೊಂದನ್ನು 
ಸ್ಥಾಪಿಸಲು ಗುರುತಿಸಿದ 193.57 ಎಕರೆ ಜಾಗವನ್ನು ಕೆಐಎಡಿಬಿ ಯವರಿಗೆ ಬಿಟ್ಟುಕೊಡುವ ಷರತ್ತನ್ನು ಹಾಕಲಾಗಿತ್ತು. ಈ ವಿಷಯದ ಬಗ್ಗೆ ರಾಜ್ಯ ಉನ್ನತ 
ಮಟ್ಟದ ಅನುಮೋದನಾ ಸಮಿತಿಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗಿರುತ್ತದೆ. ಅದೇ ರೀತಿ ಸರ್ಕಾರಿ ಆದೇಶದಲ್ಲಿ ಷರತ್ತನ್ನು 
ಸೇರಿಸಲಾಗಿರುತ್ತದೆ. 


ದಿನಾಂಕ:23 - 08 - 2011ರಂದು ಸಂಸ್ಥೆಯವರು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಿಗೆ ಮನವಿಯನ್ನು ಸಲ್ಲಿಸಿ 
ದಿನಾಂಕ : 18 - 08 - 2011ರ ಸರ್ಕಾರದ ಆದೇಶದಲ್ಲಿ ವಿಧಿಸಿದ್ದ ( ಕೆಐಎಡಿಬಿ ಯವರು ಕೈಗಾರಿಕ ಪ್ರದೇಶವನ್ನು ಸ್ಥಾಪಿಸಲು ಗುರುತಿಸಿದ 193 .57 ಎಕರೆ 
ಜಾಗವನ್ನು ಕೆಐಎಡಿಬಿ ಗೆ ಬಿಟ್ಟುಕೊಡುವ) ಷರತ್ತನ್ನು ಕೈಬಿಡುವಂತೆ ಕೋರಿರುತ್ತಾರೆ. 


೨೦೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨ , ೨೦೧೨ 


ಭಾಗ - ೧ 


ದಿನಾಂಕ:14 - 09 -2011ರಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕಾರ್ಯಪಾಲಕ ಸದಸ್ಯರು ಕರ್ನಾಟಕ ಕೈಗಾರಿಕ ಪ್ರದೇಶಾಭಿವೃದ್ಧಿ 
ಮಂಡಳಿ ಇವರು ಸಂಸ್ಥೆಯ ಪ್ರಸ್ತಾವನೆಯ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಪ್ರಸ್ತಾಪಿತ 193.57 ಎಕರೆ ಜಮೀನು ಮಂಗಳೂರು ಜಿಲ್ಲೆಯ ಕೈಗಾರಿಕಾ ಪ್ರದೇಶವನ್ನು 
ಅಭಿವೃದ್ಧಿ ಪಡಿಸಲು ಅತೀ ಅವಶ್ಯಕವಾಗಿ ಬೇಕಾಗಿದೆ ಎಂದು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಈ ವಿಷಯವನ್ನು ಪರಿಶೀಲಿಸಿ ಮಾನ್ಯ ಸಚಿವರು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇವರು ಸರ್ಕಾರದ ಆದೇಶ ಸಂಖ್ಯೆ : ಸಿಐ 175 
ಎಸ್ಪಿಐ 2011 ದಿನಾಂಕ: 18 .08.2011 ರಲ್ಲಿ ವಿಧಿಸಲಾಗಿರುವ ಷರತ್ತನ್ನು ಕೈಬಿಡಬಹುದೆಂದು ಶಿಫಾರಸ್ಸು ಮಾಡಿದ್ದು, ಸನ್ಮಾನ್ಯ ಮುಖ್ಯ ಮಂತ್ರಿಯವರು 
ಮನ್ಯ ಸಚಿವರ ಶಿಫಾರಸ್ಸನ್ನು ಒಪ್ಪಿಕೊಂಡಿರುತ್ತಾರೆ. 
ಸಂಸ್ಥೆಯ ಕೋರಿಕೆಯನ್ನು ಸರ್ಕಾರವು ಎಲ್ಲಾ ಸಂಭವನೀಯ ದೃಷ್ಟಿಕೋನದಿಂದ ಪರಿಶೀಲಿಸಿದೆ. ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 175 ಎಸ್ಪಿಐ 2011, ಬೆಂಗಳೂರು, ದಿನಾಂಕ: 07.05.2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ:ಸಿಐ 175 ಎಸ್ಪಿಐ 2011, ದಿನಾಂಕ:18 - 08 -2011ರಲ್ಲಿ, 
“ಕೆಐಎಡಿಬಿ ಯವರು ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲು ಗುರುತಿಸಿದ 193.57 ಎಕರೆ ಜಾಗವನ್ನು ಕೆಐಎಡಿಬಿ ಗೆ ಬಿಟ್ಟುಕೊಡುವಂತೆ” ಎಂದು ವಿಧಿಸಿದ್ದ 
ಷರತ್ತನ್ನು ಕೈಬಿಡಲು ಆದೇಶಿಸಿದೆ. ಮುಂದುವರಿದು ಮೆ || ಜಯಪ್ರಕಾಶ್ ಇಂಜಿನಿಯರಿಂಗ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಇವರು 
ಹಿಂತಿರುಗಿಸುತ್ತಿರುವ / ಈಗಾಗಲೇ ಹಿಂದಿರುಗಿಸಿದ 200 ಎಕರೆ ಜಮೀನಿನ ಪೈಕಿ ಸೀಮಾ ಶುಲ್ಕ ಕಚೇರಿಯನ್ನು ಪ್ರಾರಂಭಿಸಲು ಯೋಗ್ಯವಾಗಿರುವ 
48.39 ಎಕರೆ ಜಮೀನನ್ನು ಕೆಐಎಡಿಬಿ ಯವರು ಮಂಗಳೂರು ಎಸ್‌ಇಜೆಡ್ ನಿಯಮಿತಕ್ಕೆ ಹಸ್ತಾಂತರಿಸಲು ಕ್ರಮ ತೆಗೆದುಕೊಳ್ಳುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜ್ಯೋತಿ. ಆರ್. ಜೆ , 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಪಿ . ಆರ್ . 1468 


ಕಂದಾಯ ಸಚಿವಾಲಯ 


ವಿಷಯ : ಶ್ರೀಮತಿ ವಿಜಯಲಕ್ಷ್ಮಿ ಮೋಳ್, ಹಿಂದಿನ ಚುನಾವಣಾ ತಹಶೀಲ್ದಾರ್‌, ಧಾರವಾಡ, ಇವರ 

ವೈದ್ಯಕೀಯ ವೆಚ್ಚದ ಹಣವನ್ನು ಮರುಪಾವತಿ ಮಾಡುವ ಬಗ್ಗೆ . 
ಓದಲಾಗಿದೆ : 1) ಅಪರ ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಧಾರವಾಡ ಇವರ ಪತ್ರ ಸಂಖ್ಯೆ : 

ಲೆವಿ /ವೈವೆ/ ವಹಿ/ 49 /2010 - 11, ದಿನಾಂಕ : 07 - 02 - 2011. 


ಪ್ರಸ್ತಾವನೆ : 


ಮೇಲೆ ಕ್ರಮ ಸಂಖ್ಯೆ (1) ರ ದಿನಾಂಕ : 07 /02/2011ರ ಪತ್ರದಲ್ಲಿ, ಅಪರ ಜಿಲ್ಲಾಧಿಕಾರಿಗಳು, ಧಾರವಾಡ ಇವರು ಶ್ರೀಮತಿ ವಿಜಯಲಕ್ಷ್ಮೀ 
ಮೋಳ್, ಹಿಂದಿನ ಚುನಾವಣಾ ತಹಶೀಲ್ದಾರ್‌, ಧಾರವಾಡ, ಇವರಿಗೆ ಎಡಗಾಲಿನ ಮಂಡಿಯ ಚಿಕಿತ್ಸೆಗಾಗಿ ರೂ . 15019 - 00 ಹಾಗೂ ಧಾರವಾಡ ಜಿಲ್ಲೆ 
ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ವೆಚ್ಚ ರೂ . 617 - 00 ಇದ್ದು , ಸದರಿ ಮೊತ್ತವನ್ನು ಮರುಪಾವತಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಿರುತ್ತಾರೆ. 
ಸದರಿಯವರು ತಮ್ಮ ಮಂಡಿ ನೋವಿನ ಚಿಕಿತ್ಸೆಯನ್ನು ಹೊರ ರಾಜ್ಯದಲ್ಲಿ (ಮಹಾರಾಷ್ಟ್ರ ) ಪಡೆದಿರುವ ಕಾರಣ , ಈ ವೈದ್ಯಕೀಯ ವೆಚ್ಚದ ಹಣವನ್ನು 
ಮರುಪಾವತಿ ಮಾಡಲು ಸರ್ಕಾರದ ಅನುಮೋದನೆಯನ್ನು ಕೋರಿರುತ್ತಾರೆ. 


ಸದರಿ ಪ್ರಸ್ತಾವನೆಯನ್ನು ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 31ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಿಯಮ 14ನ್ನು ಸಡಿಲಿಸಿ ಶ್ರೀಮತಿ ವಿಜಯಲಕ್ಷ್ಮಿ ಮೋಳ್, ಹಿಂದಿನ ಚುನಾವಣಾ ತಹಶೀಲ್ದಾರ್, ಧಾರವಾಡ, ಇವರು ತಮ್ಮ 
ಎಡಗಾಲಿನ ಮಂಡಿಯ ಚಿಕಿತ್ಸೆಗಾಗಿ ವೆಚ್ಚ ಮಾಡಿರುವ ರೂ . 15,636 / ಗಳನ್ನು ಮಂಜೂರು ಮಾಡಲು ಸರ್ಕಾರವು ನಿರ್ಧರಿಸಿ ಈ ಕೆಳಕಂಡ ಆದೇಶ ; 


ಸರ್ಕಾರದ ಆದೇಶ ಸಂಖ್ಯೆ : ಆರ್ ಡಿ 165 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ: 04 - 05 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀಮತಿ ವಿಜಯಲಕ್ಷ್ಮಿ ಮೋಳ್, ಹಿಂದಿನ ಚುನಾವಣಾ ತಹಶೀಲ್ದಾರ್, 
ಧಾರವಾಡ, ಇವರು ತಮ್ಮ ಎಡಗಾಲಿನ ಮಂಡಿಯ ಚಿಕಿತ್ಸೆಗಾಗಿ ವೆಚ್ಚ ಮಾಡಿರುವ ರೂ . 15, 636/- ಗಳನ್ನು ( ಹದಿನೈದು ಸಾವಿರದ ಆರುನೂರ 
ಮೂವತ್ತಾರು ಮಾತ್ರ) ಮಂಜೂರು ಮಾಡಿ ಸರ್ಕಾರವು ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨ , ೨೦೧೨ 


೨೦೨೫ 


ಈ ಆದೇಶವನ್ನು ಆದೇಶ ಸಂಖ್ಯೆ : ಸಿಆಸುಇ 34 ಎಸ್ಎಂಆರ್ 2011 ದಿನಾಂಕ : 28 - 11 - 2011 ರನ್ವಯ ಇಲಾಖಾ ಪ್ರಧಾನ 
ಕಾರ್ಯದರ್ಶಿ /ಕಾರ್ಯದರ್ಶಿ ಅವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ . ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3) 


ಪಿ . ಆರ್‌ . 1388 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಂಇ 15 ಎಡಿಇ 2011, ಬೆಂಗಳೂರು, ದಿನಾಂಕ: 08 - 05 - 2012 


ಶ್ರೀ ಬಿ. ಸಂಪತ್ ಕುಮಾರ್ , ಹಿಂದಿನ ತಹಶೀಲ್ದಾರ್‌ ಹಾಗೂ ಶ್ರೀ ಸಿ . ಕೃಷ್ಣಚಾರ್ , ಪ್ರ. ದ. ಸ . ಇವರುಗಳ ಇಲಾಖಾ ವಿಚಾರಣೆ ನಡೆಸಲು 
ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿ ನೇಮಿಸಲಾದ ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 15 ಎಡಿಇ 2011, ದಿನಾಂಕ : 09 -08 - 2011ರಲ್ಲಿ 
ಈ ಕೆಳಗಿನಂತೆ ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 


ಹಾಲಿ ಇರುವುದು 

- ತಿದ್ದುಪಡಿ ಆಗಿರುವುದು 
ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ , ಬೆಂಗಳೂರು ಇವರ | ಜಿಲ್ಲಾಧಿಕಾರಿಗಳು, ತುಮಕೂರು ಇವರ ಕಛೇರಿಯ, 
ಕಛೇರಿಯ , ಆವರಣದಲ್ಲಿ ಅಥವಾ ಅವರು ಗುರುತಿಸಿ | ಆವರಣದಲ್ಲಿ ಅಥವಾ ಅವರು ಗುರುತಿಸಿ ನಿಗದಿಪಡಿಸಿದ 
ನಿಗದಿಪಡಿಸಿದ ಸ್ಥಳದಲ್ಲಿ ನಡೆಸತಕ್ಕದ್ದು . 

ಸ್ಥಳದಲ್ಲಿ ನಡೆಸತಕ್ಕದ್ದು. 
ವಿಚಾರಣಾಧಿಕಾರಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ : | ವಿಚಾರಣಾಧಿಕಾರಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ : 
ಸಿಆಸುಇ 22 ಸೇಇವಿ 2007 , ದಿನಾಂಕ : 11 - 04 - 2008 | ಸಿಆಸುಇ 06 ಸೇಇವಿ 2010 , ದಿನಾಂಕ : 28 - 04 - 2011 
ರನ್ವಯ ರೂ . 8000/ - ( ಎಂಟು ಸಾವಿರ ರೂ .ಗಳು ರನ್ವಯ ಸಂಚಿತ ಸಂಭಾವನೆಯ ಬದಲಾಗಿ ಸರ್ಕಾರದ 
ಮಾತ್ರ) ಗಳ ಸಂಚಿತ ಸಂಭಾವನೆಯನ್ನು ಹಾಗೂ ರೂ . | ಆದೇಶ ಸಂಖ್ಯೆ : ಸಿಆಸುಇ 06 ಸೇವಿ2010 , ದಿನಾಂಕ: 
1500/ - ( ಒಂದು ಸಾವಿರದ ಐನೂರು ರೂ . ಗಳು 28 - 04 - 2011 ರನ್ವಯ ದೋಷಾರೋಪಣಾ ಪಟ್ಟಿಯನ್ನು 
ಮಾತ್ರ) ಗಳ ವಾಹನ ಭತ್ಯೆ (ಕನ್ವೇಯನ್ಸ್ ಅಲೋಯೆನ್ಸ್) ತಯಾರಿಸಲು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಿಗೆ ಪ್ರತಿ 
ಅನ್ನು ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ , ಬೆಂಗಳೂರು | ಪ್ರಕರಣಕ್ಕೆ ರೂ . 3,000 -00 (ಮೂರು ಸಾವಿರ) ಮಾತ್ರ 
ಇವರು ಪಾವತಿ ಮಾಡತಕ್ಕದ್ದು. 

ಸಂಭಾವನೆ, ವಿಚಾರಣಾಧಿಕಾರಿಯಾಗಿ ನೇಮಕವಾಗುವ 
ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಿಗೆ ಪ್ರತಿ ವಿಚಾರಣೆಗೆ ರೂ . 
15,000 - 00 ( ಹದಿನೈದು ಸಾವಿರ ) ಮಾತ್ರ ( ಸಂಭಾವನೆ 
ಭತ್ಯೆಯೂ ಸೇರಿದಂತೆ) ಹಾಗೂ ಮಂಡನಾಧಿಕಾರಿಗೆ 
ವಿಚಾರಣೆಯ ದಿನವೊಂದಕ್ಕೆ ರೂ . 400 - 00 ( ನಾಲ್ಕೂ 
ನೂರು) ಮಾತ್ರ ಸಂಭಾವನೆಯನ್ನು ಜಿಲ್ಲಾಧಿಕಾರಿ , 
ತುಮಕೂರು ಇವರು ಪಾವತಿ ಮಾಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 1389 


ಕಂದಾಯ ಸಚಿವಾಲಯ 


ವಿಷಯ : 


ಶ್ರೀ ಜಯಪ್ರಕಾಶ್ , ಮುಜರಾಯಿ ತಹಶೀಲ್ದಾರ್‌, ಜಿಲ್ಲಾಧಿಕಾರಿ ಕಛೇರಿ, ಮಂಡ್ಯ ಇವರಿಗೆ ಪ್ರಭಾರ 
ಭತ್ಯೆ ಮಂಜೂರು ಮಾಡುವ ಬಗ್ಗೆ. 
1) ಪ್ರಾದೇಶಿಕ ಆಯುಕ್ತರು, ಮೈಸೂರು ಇವರ ಪತ್ರ ಸಂಖ್ಯೆ : ಸಿಬ್ಬಂದಿ (1) ಸಿಆರ್ : 577 : 

2007 - 08, ದಿನಾಂಕ : 21 - 07 - 2009, 27 - 07 - 2010 ಮತ್ತು 22 - 12 - 2011. 


ಓದಲಾಗಿದೆ : 


೨೦೨೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜುಲೈ ೧೨, ೨೦೧೨ 


ಭಾಗ - ೧ 


ಪ್ರಸ್ತಾವನೆ : 


ಮೇಲೆ ಓದಲಾದ ಪತ್ರಗಳಲ್ಲಿ ಪ್ರಾದೇಶಿಕ ಆಯುಕ್ತರು, ಮೈಸೂರು ಇವರು ಶ್ರೀ ಜಯಪ್ರಕಾಶ್ , ಮುಜರಾಯಿ ತಹಶೀಲ್ದಾರ್‌, ಜಿಲ್ಲಾಧಿಕಾರಿ 
ಕಛೇರಿ, ಮಂಡ್ಯ ಇವರು ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿ ಕಛೇರಿ, ಮಂಡ್ಯ ಈ ಹುದ್ದೆಯಲ್ಲಿ ದಿನಾಂಕ : 24 - 04 - 2006 ರಿಂದ 02 - 09 - 2007 
ರವರೆಗೆ ಅಧಿಕ ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸಿದ ಅವಧಿಗೆ ಪ್ರಭಾರ ಭತ್ಯೆ ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


- ಪ್ರಸ್ತಾವನೆಯನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 68 ರನ್ವಯ 
ಪರಿಶೀಲಿಸಿದ ನಂತರ ಶ್ರೀ ಜಯಪ್ರಕಾಶ್ , ಮುಜರಾಯಿ ತಹಶೀಲ್ದಾರ್, ಜಿಲ್ಲಾಧಿಕಾರಿ ಕಛೇರಿ, ಮಂಡ್ಯ ಇವರು ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿ 
ಕಛೇರಿ, ಮಂಡ್ಯ ಈ ಹುದ್ದೆಯಲ್ಲಿ ದಿನಾಂಕ : 24 - 04 - 2006 ರಿಂದ 02 - 09 - 2007 ರವರೆಗೆ ಅಧಿಕ ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸಿದ ಅವಧಿಗೆ 
ವೇತನ ಶ್ರೇಣಿ ರೂ . 11,400 - 21,600ರ ಕನಿಷ್ಟ ವೇತನದ ಶೇ . 5 ರಷ್ಟು ಪ್ರಭಾರ ಭತ್ಯೆ ಮಂಜೂರು 
ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಕಂಇ 518 ಎಎಸ್‌ಡಿ 2009 , ಬೆಂಗಳೂರು, ದಿನಾಂಕ: 11 - 05 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಜಯಪ್ರಕಾಶ್, ಮುಜರಾಯಿ ತಹಶೀಲ್ದಾರ್‌, ಜಿಲ್ಲಾಧಿಕಾರಿ ಕಛೇರಿ, ಮಂಡ್ಯ 
ಇವರು ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿ ಕಛೇರಿ, ಮಂಡ್ಯ ಈ ಹುದ್ದೆಯಲ್ಲಿ ದಿನಾಂಕ : 24 - 04 -2006 ರಿಂದ 02 - 09 - 2007 ರವರೆಗೆ ಅಧಿಕ 
ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸಿದ ಅವಧಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 68 ರನ್ವಯ ವೇತನ ಶ್ರೇಣಿ ರೂ . 11 ,400 
21,600ರ ಕನಿಷ್ಟ ವೇತನದ ಶೇ . 5 ರಷ್ಟು ಪ್ರಭಾರ ಭತ್ಯೆ ಮಂಜೂರು ಮಾಡಿ ಆದೇಶಿಸಿದೆ. 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಕಂಇ 17810 ಆಂಆಸ 2012 , ದಿನಾಂಕ 25 -04 -2012ರ 
ಸಹಮತದ ಮೇರೆಗೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 01 ಟಿಎಫ್‌ಪಿ 1996, ದಿನಾಂಕ : 10 - 07 - 1996ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1390 

ಕಂದಾಯ ಇಲಾಖೆ (ಸೇವೆಗಳು - 3 ) 


ಕಂದಾಯ ಸಚಿವಾಲಯ 


ವಿಷಯ : 


ಶ್ರೀಮತಿ ಕೆ. ಎನ್. ರಾಜಮಣಿ, (ನಿವೃತ್ತ) ರಜೆ ಮೀಸಲು ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ಶಿವಮೊಗ್ಗ ಇವರಿಗೆ ಮೂರನೇ ಸ್ಥಗಿತ ವೇತನ ಬಡ್ತಿ ಮಂಜೂರಾತಿ ಕುರಿತು. 
1) ಶ್ರೀಮತಿ ಕೆ. ಎನ್. ರಾಜಮಣಿ, ನಿವೃತ್ತ ತಹಶೀಲ್ದಾರ್ ಇವರು ದಿನಾಂಕ : 30 - 03 - 2011ರ ಪತ್ರ. 
2) ಮಹಾಲೇಖಪಾಲರ ಪತ್ರ ಸಂಖ್ಯೆ : GE1/ R2/Vol 725/ 1181, ದಿನಾಂಕ : 01- 11 -2011. 


ಓದಲಾಗಿದೆ : 


32/ Vol / 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂ . (1) ದಿನಾಂಕ : 01 - 02 - 2010ರ ಪತ್ರದಲ್ಲಿ ಶ್ರೀಮತಿ ಕೆ. ಎನ್ . ರಾಜಮಣಿ, ನಿವೃತ್ತ ತಹಶೀಲ್ದಾರ್ ಇವರು 
ತಮಗೆ ದಿನಾಂಕ : 01- 08 - 2004 ರಿಂದ ಜಾರಿಗೆ ಬರುವಂತೆ ಒಟ್ಟು 3 ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಈ 
ಬಗ್ಗೆ ಮಹಾಲೇಖಪಾಲರು ಮೇಲೆ ಓದಲಾದ ಕ್ರ. ಸಂ . ( 2) ರ ದಿನಾಂಕ : 01 -11 -2011ರ ಪತ್ರದಲ್ಲಿ ಶ್ರೀಮತಿ ಕೆ. ಎನ್. ರಾಜಮಣಿ, ರವರ ವೇತನ ಶ್ರೇಣಿ 
ರೂ . 6 ,000 -11,200ರಲ್ಲಿ ದಿನಾಂಕ : 01 - 08 - 2003 ರಂದು ಗರಿಷ್ಟ ವೇತನ ಮಿತಿ ತಲುಪಿರುತ್ತಾರೆಂದು ಸದರಿಯವರು ದಿನಾಂಕ : 01 - 08 - 2004 
ರಿಂದ ಮೊದಲನೇ ಸ್ಥಗಿತ ವೇತನ ಬಡ್ತಿಗೆ, ದಿನಾಂಕ : 01- 08 - 2005 ರಿಂದ ಎರಡನೇ ಸ್ಥಗಿತ ವೇತನ ಬಡ್ತಿಗೆ , ದಿನಾಂಕ : 01 - 08 - 2006 ರಿಂದ 
ಮೂರನೇ ಸ್ಥಗಿತ ಬಡ್ತಿಗೆ ಅರ್ಹರಿರುವುದಾಗಿ ವರದಿ ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 338 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ: 07 - 05 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀಮತಿ ಕೆ. ಎನ್. ರಾಜಮಣಿ, ನಿವೃತ್ತ ತಹಶೀಲ್ದಾರ್‌ ಇವರಿಗೆ ಈ 
ಕೆಳಕಂಡಂತೆ ಒಟ್ಟು 3 ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡಿ ಆದೇಶಿಸಿದೆ. 


1) ದಿನಾಂಕ : 01 - 08 - 2004 ರಿಂದ ಮೊದಲನೇ - ಸ್ಥಗಿತ ವೇತನ ಬಡ್ಡಿ - (ವೇತನ ಶ್ರೇಣಿ- ರೂ . 6000 -11 ,200) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨ , ೨೦೧೨ 


೨೦೨೭ 


2 ) ದಿನಾಂಕ : 01- 08 - 2005 ರಿಂದ ಎರಡನೇ - ಸ್ಥಗಿತ ವೇತನ ಬಡ್ತಿ - ( ವೇತನ ಶ್ರೇಣಿ - ರೂ . 6000 -11, 200) 


3) ದಿನಾಂಕ : 01 - 08 - 2006 ರಿಂದ ಮೂರನೇ - ಸ್ಥಗಿತ ವೇತನ ಬಡ್ತಿ - ( ವೇತನ ಶ್ರೇಣಿ - ರೂ . 11 ,400 - 21,600 ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ . ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 1391 


ಕಂದಾಯ ಸಚಿವಾಲಯ 


ವಿಷಯ : 


ಶ್ರೀಮತಿ ರೇಷ್ಮಾ ಹಾನಗಲ್, ಪ್ರೊಬೇಷನರಿ ತಹಶೀಲ್ದಾರ್ ಇವರ ಹಿಂದಿನ ಸೇವೆಯನ್ನು 
ಪರಿಗಣಿಸುವ ಕುರಿತು. 
1) ಸರ್ಕಾರದ ಅಧಿಸೂಚನೆ ಸಂ ಕಂಇ 51 ಎಎಸ್‌ಡಿ 2008 , ದಿನಾಂಕ : 23 - 05 - 2008. 
2) ಶ್ರೀಮತಿ ರೇಷ್ಮಾ ಹಾನಗಲ್ ಇವರ ಮನವಿ, ದಿನಾಂಕ : 11 - 06 - 2008. 


ಓದಲಾಗಿದೆ : 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂ . (1) ದಿನಾಂಕ : 23 - 05 - 2008ರ ಅಧಿಸೂಚನೆಯಲ್ಲಿ ಶ್ರೀಮತಿ ರೇಷ್ಮಾ ಹಾನಗಲ್ ಇವರು ಕಂದಾಯ 
ಇಲಾಖೆಯ ತಹಶೀಲ್ದಾರ್‌ ಗ್ರೇಡ್- 2 ಹುದ್ದೆಗೆ ನೇಮಕಾತಿಗೊಂಡಿರುತ್ತಾರೆ. ಕ್ರ. ಸಂ . ( 2) ರಲ್ಲಿ ಸದರಿಯವರು ಈ ಹುದ್ದೆಗೆ ಸೇರುವ ಪೂರ್ವದಲ್ಲಿ ಶಿಕ್ಷಣ 
ಇಲಾಖೆಯಲ್ಲಿ ಸಹ ಶಿಕ್ಷಕಿಯಾಗಿ ದಿನಾಂಕ : 01 - 08 - 2002 ರಿಂದ 07 - 06 - 2008ರವರೆಗೆ ಸಲ್ಲಿಸಿದ ಸೇವೆಯನ್ನು ಪಿಂಚಣಿ ಮಂಜೂರಾತಿಗೆ 
ಪರಿಗಣಿಸಲು ಕೋರಿರುತ್ತಾರೆ . ಸದರಿಯವರು ಸಮೂಹ ಸಹಾಯಕ ಶಿಕ್ಷಣಾಧಿಕಾರಿಗಳ ಕಛೇರಿ ಸಾಶಿಇ ಹರಿಹರ - 1 ಕೇಂದ್ರ, ಹರಿಹರರವರ ಪತ್ರ ಸಂ . 
ಸಿ.1. ಪ್ರಾ . ಶಾ . ಶಿ. ಉ . ಹುದ್ದೆ ಆಯ್ಕೆ 04:2008 - 09, ದಿನಾಂಕ : 06 - 06 - 2008ರಂದು ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಹೊಂದಿರುತ್ತಾರೆ. ಆದ್ದರಿಂದ 
ಸದರಿಯವರು ಶಿಕ್ಷಣ ಇಲಾಖೆಯಲ್ಲಿ ದಿನಾಂಕ : 01 - 08 - 2002 ರಿಂದ 07 - 06 - 2008ವರೆಗೆ ಸೇವಾ ಅವಧಿಯನ್ನು ಪೂರೈಸಿದ್ದು, ಇವರ ಹಿಂದಿನ 
ಸೇವೆಯನ್ನು ಪರಿಗಣಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತಾರೆ. 

ಶ್ರೀಮತಿ ರೇಷ್ಮಾ ಹಾನಗಲ್ ಇವರ ದಿನಾಂಕ : 11- 06 - 2008ರ ಮನವಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಸದರಿಯವರ 
ಮೂಲ ಸೇವಾ ಪುಸ್ತಕದಲ್ಲಿ ದಾಖಲಿಸಿರುವಂತೆ ಇವರು ಈ ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕರಾಗಿ ಸಲ್ಲಿಸಿದ್ದ ದಿನಾಂಕ : 01 - 08 - 2002 ರಿಂದ 
07 - 06 - 2008ರ ವರೆಗಿನ ಸೇವಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 224 ( ಎ) ರೀತ್ಯ ಪ್ರಸ್ತುತ ಹುದ್ದೆಯ 
ತಹಶೀಲ್ದಾರ್ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 309 ಎಎಸ್‌ಡಿ 2008 , ಬೆಂಗಳೂರು, ದಿನಾಂಕ: 04 - 05 - 2012 


ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀಮತಿ ರೇಷ್ಮಾ ಹಾನಗಲ್ , ಪ್ರೊಬೇಷನರಿ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಕಛೇರಿ, ದಾವಣಗೆರೆ ಇವರು ಕಂದಾಯ ಇಲಾಖೆಗೆ ಸೇರುವ ಪೂರ್ವದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕರಾಗಿ ದಿನಾಂಕ : 01 - 08 -2002 ರಿಂದ 
07 - 06 - 2008ವರೆಗೆ ಸಲ್ಲಿಸಲಾಗಿರುವ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 224 ( ಎ) ರೀತ್ಯ ಅವರ ಪ್ರಸ್ತುತ 
ತಹಶೀಲ್ದಾರ್‌ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ( ವೆಚ್ಚ - 7) ರವರ ಟಿಪ್ಪಣಿ ಸಂ . ಅಇ 821/ ವೆಚ್ಚ- 7/2009 , ದಿನಾಂಕ: 03 - 09 -2009ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 1404 


ಕಂದಾಯ ಸಚಿವಾಲಯ 


ವಿಷಯ : 


ಶ್ರೀ ಸಿ. ಜೆ. ಕೃಷ್ಣಕುಮಾರ್ , ತಹಶೀಲ್ದಾರ್, ತರೀಕೆರೆ ತಾಲ್ಲೂಕು ಇವರು ಲಂಚ ಪ್ರಕರಣದಲ್ಲಿ 
ಸಿಲುಕಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಿರುವ ಇವರ ಅಮಾನತ್ತಿನ 
ಅವಧಿಯಲ್ಲಿ 6 ತಿಂಗಳ ನಂತರದ ಅವಧಿಗೆ ಕೆ. ಸಿ. ಎಸ್. ನಿಯಮ 98(1) ರನ್ವಯ ಜೀವನಾಧಾರ 
ಭತ್ಯೆಯನ್ನು ಶೇ . 75ರಷ್ಟಕ್ಕೆ ಹೆಚ್ಚಿಸುವ ಬಗ್ಗೆ . 


೨೦೨೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜುಲೈ ೧೨, ೨೦೧೨ 


ಭಾಗ - ೧ 


ಓದಲಾಗಿದೆ : 


1) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 24 ಎಡಿಇ 2011 , ಬೆಂಗಳೂರು, ದಿನಾಂಕ : 04 - 06 - 20011 . 
2) ಅಮಾನತ್ತುಗೊಂಡ ಮನವಿದಾರರ ದಿನಾಂಕ : 05 - 01 -2012 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂ . (1) ರಲ್ಲಿ ಶ್ರೀ ಸಿ. ಜೆ. ಕೃಷ್ಣಕುಮಾರ್, ತಹಶೀಲ್ದಾರ್ ರವರನ್ನು ಭೇಟಿ ಮಾಡಿ ವಿಚಾರಿಸಲಾಗಿ, ಜಮೀನುಗಳ 
ದುರಸ್ಥಿ ಸಂಬಂಧ ನನಗೂ ಮತ್ತು ತಾಲ್ಲೂಕು ಸರ್ವೇಯರ್ ರವರಿಗೆ ಒಟ್ಟು 2 ಲಕ್ಷ ರೂಗಳನ್ನು ಕೊಡಬೇಕೆಂದು ತಗಾದೆ ಮಾಡಿರುತ್ತಾರೆಂದು ನಂತರ 
ಫಿರ್ಯಾದುದಾರರು ಪುನಃ ದಿನಾಂಕ : 23 - 04 - 2004ರಂದು ಸರ್ವೇಯರ್ ರಮೇಶ್ ರವರನ್ನು ಭೇಟಿ ಮಾಡಿ ವಿಚಾರಿಸಿದಾಗ 1 ಲಕ ರೂ . ಗಳ 
ಮೊತ್ತವನ್ನು ನೀಡುವಂತೆ ಒತ್ತಾಯಿಸಿರುತ್ತಾರೆ. ಆದರೆ, ಫಿರ್ಯಾದುದಾರರು ಲಂಚದ ಹಣ ನೀಡಲು ಇಷ್ಟವಿಲ್ಲದ ಕಾರಣ ಲೋಕಾಯುಕ್ತ 
ಪೊಲೀಸಿನವರಿಗೆ ದೂರನ್ನು ನೀಡಿರುತ್ತಾರೆ. ದಿನಾಂಕ : 29 - 04 - 2011 ರಂದು ಶ್ರೀ ಸಿ. ಜೆ. ಕೃಷ್ಣಕುಮಾರ್, ತಹಶೀಲ್ದಾರ್, ತರೀಕೆರೆ ಮತ್ತು ಶ್ರೀ 
ರಮೇಶ್, ಭೂಮಾಪಕರು ಲಂಚದ ಹಣ ರೂ . 1 ಲಕ್ಷಕ್ಕೆ ಒತ್ತಾಯಿಸಿ, ಅದನ್ನು ಸ್ವೀಕರಿಸುವಾಗ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿರುತ್ತಾರೆ. ದೇವನಹಳ್ಳಿ 
ತಾಲ್ಲೂಕು ಚನ್ನರಾಯಪಟ್ಟಣ ಹೋಬಳಿಯ ಸೋಮತ್ತನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನು ಸ, ನಂ . 148ರಲ್ಲಿ ಶ್ರೀ ಕೃಷ್ಣಪ್ಪ ಬಿನ್ ಮಾರಪ್ಪ ಮತ್ತು 
ಶ್ರೀಮತಿ ನಾರಾಯಣಮ್ಮ ಕೋಂ ಮುನಿಶಾಮಪ್ಪ ಇವರಿಗೆ ಅಕ್ರಮವಾಗಿ ಸಾಗುವಳಿ ಚೀಟಿ ನೀಡಿ ಹಕ್ಕು ದಾಖಲೆ ಮಾಡಿರುವುದು ಹಾಗೂ ದೇವನಹಳ್ಳಿ 
ತಾಲ್ಲೂಕು ಕುಂದಾಣ ಹೋಬಳಿ ತೈಲಗೆರೆ ಗ್ರಾಮದ ಸರ್ಕಾರಿ ಜಮೀನು ಸ, ನಂ . 105ರಲ್ಲಿ 3.02 ಎಕರೆ ಖಾತೆ ಮಾಡಿರುವುದರಿಂದ ಈ ಕೆಳಕಂಡ 
ಅಧಿಕಾರಿ ಮತ್ತು ನೌಕರರನ್ನು ಸಿಸಿಎ ನಿಯಮ 10(1) ( ಡಿ ) & ( 3) ರನ್ವಯ ವಿಚಾರಣೆ ಬಾಕಿ ಇರಿಸಿ ಸೇವೆಯಿಂದ ಅಮಾನತ್ತುಗೊಳಿಸಲಾಗಿದೆ. 


ಮೇಲೆ ಓದಲಾದ ಕ್ರ. ಸಂ . (2) ರಲ್ಲಿ ಮೇಲ್ಕಂಡ ಅಮಾನತ್ತಿನಲ್ಲಿರುವ ತಹಶೀಲ್ದಾರ್ ರವರ ಮನವಿಯಲ್ಲಿ 6 ತಿಂಗಳಿಗಿಂತ ಹೆಚ್ಚಾಗಿರುತ್ತದೆ. 
ಅಂದರೆ ದಿನಾಂಕ : 04 - 06 - 2011 ರಿಂದ 04 - 12 - 2011ಕ್ಕೆ 6 ತಿಂಗಳ ಅವಧಿ ಪೂರ್ಣಗೊಂಡಿರುತ್ತದೆ. ಆದ್ದರಿಂದ ನಂತರದ ಅವಧಿಗೆ ಅಂದರೆ 04 
01 - 2012ರ ನಂತರದ ಅವಧಿಗೆ ಕೆ. ಸಿ.ಎಸ್‌.ಆರ್‌. ನಿಯಮ 98( 1) ರನ್ವಯ ಜೀವನಾಧಾರ ಭತ್ಯೆಯನ್ನು ಶೇ . 75 ರಷ್ಟು ಹೆಚ್ಚಿಸಲು ಕೋರಿರುತ್ತಾರೆ. 


ಅದರಂತೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 24 ಎಡಿಇ 2011, ಬೆಂಗಳೂರು, ದಿನಾಂಕ: 14 - 05 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಸಿ. ಜೆ. ಕೃಷ್ಣಕುಮಾರ್ , ತಹಶೀಲ್ದಾರ್‌ ಇವರಿಗೆ ದಿನಾಂಕ: 04 - 01- 2012ರ 
ನಂತರದ ಅಮಾನತ್ತಿನ ಅವಧಿಗೆ KCSR ನಿಯಮ 98 (1) ರನ್ವಯ ಜೀವನಾಧಾರ ಭತ್ಯೆಯನ್ನು ಶೇ . 75ರಷ್ಟನ್ನು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3 ) 


ಪಿ . ಆರ್. 1471 


ಒಳಾಡಳಿತ ಸಚಿವಾಲಯ 


ವಿಷಯ : 


13ನೇ ಆರ್ಥಿಕ ಹಣಕಾಸು ಆಯೋಗದಡಿ ಕೈಗೊಳ್ಳಬೇಕಾದ ಕಾಮಗಾರಿಗೆ ಅನುದಾನ ಬಿಡುಗಡೆ 
ಮಾಡುವ ಬಗ್ಗೆ . 


ಓದಲಾಗಿದೆ : 


1. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 7 ಪಿಎಫ್‌ಎಸ್ 2010, ದಿನಾಂಕ : 14 - 03 - 2012 . 
2. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : F.11 ( 22 / FCD/2010 , Dated : 14 /03/ 2012. 


3 . ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪಣಿ ಸಂಖ್ಯೆ : FD 01 FCC 2011 , Dated : 21 / 03 /2012 . 


4. ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 7 ಪಿಎಫ್ಎಸ್ 2010, ದಿನಾಂಕ : 27 - 03 - 2012. 
5 . ಮಹಾ ನಿರ್ದೇಶಕರು ಮತ್ತು ಅರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ : 

ತ -1 ಲೆಕ್ಕ -1/ ಎಂಪಿಐಸಿ /212 /2010 -11, ದಿನಾಂಕ : 27 /03 /2012. 


ಪ್ರಸ್ತಾವನೆ: 


ಮೇಲೆ ಓದಲಾದ ( 1) ರ ಸರ್ಕಾರದ ಆದೇಶದಲ್ಲಿ 13ನೇ ಆರ್ಥಿಕ ಹಣಕಾಸು ಯೋಜನೆಯಡಿಯಲ್ಲಿ ಅನುಮೋದಿತ ಕಾರ್ಯಕ್ರಮಗಳಿಗೆ 
ಉಪಯೋಗಿಸಿಕೊಳ್ಳಲು ರೂ . 10 .00 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨ , ೨೦೧೨ 


೨೦೨೯ 


ಮೇಲೆ ಓದಲಾದ (2)ರ ಪತ್ರದಲ್ಲಿ ಕೇಂದ್ರ ಸರ್ಕಾರವು 13ನೇ ಆರ್ಥಿಕ ಹಣಕಾಸು ಆಯೋಗದಡಿ ಅನುಮೋದನೆಗೊಂಡ 
ಕಾರ್ಯಕ್ರಮಗಳಿಗೆ ಉಪಯೋಗಿಸಿಕೊಳ್ಳಲು 2011- 12ನೇ ಸಾಲಿಗೆ ರೂ . 3750.00 ಲಕ್ಷಗಳ ಅನುದಾನವನ್ನು ಮಂಜೂರು ಮಾಡಿರುತ್ತದೆ. 

ಮೇಲೆ ಓದಲಾದ ( 3) ರ ಅನಧಿಕೃತ ಟಿಪ್ಪಣಿಯಲ್ಲಿ 13ನೇ ಆರ್ಥಿಕ ಹಣಕಾಸು ಆಯೋಗದಡಿ ಅನುಮೋದನೆಗೊಂಡ ಪೊಲೀಸ್ ತರಬೇತಿ 
ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳಲು ಕೇಂದ್ರ ವಿತ್ತ ಸಚಿವಾಲಯವು ರೂ . 37 .50 ಕೋಟಿಗಳ ಅನುದಾನವನ್ನು ಮಂಜೂರು ಮಾಡಿರುತ್ತದೆ. ಆದ್ದರಿಂದ 
ಸದರಿ ಅನುದಾನದಲ್ಲಿ ಈಗಾಗಲೇ ಬಿಡುಗಡೆ ಮಾಡಿರುವ ರೂ . 10.00 ಕೋಟಿಗಳನ್ನು ಹೊರತುಪಡಿಸಿ ಉಳಿದ ಬಾಕಿ ರೂ . 27 .50 ಕೋಟಿಗಳ 
ಅನುದಾನವನ್ನು ಲೆಕ್ಕ ಶೀರ್ಷಿಕೆ 2055 - 00 -003 -0 - 06, XIII Finance Commission Grants 059 other expenditure ( pin) ಅಡಿಯಲ್ಲಿ ಬಿಡುಗಡೆ 
ಮಾಡಲು ಆರ್ಥಿಕ ಇಲಾಖೆಯು ಮಂಜೂರಾತಿ ನೀಡಿರುತ್ತದೆ. 

ಮೇಲೆ ಓದಲಾದ ( 4) ರ ಸರ್ಕಾರದ ಆದೇಶದಲ್ಲಿ 13ನೇ ಆರ್ಥಿಕ ಹಣಕಾಸು ಯೋಜನೆಯಡಿ ಅನುಮೋದನೆಗೊಂಡ ಕಾರ್ಯಕ್ರಮಗಳಿಗೆ 
ಉಪಯೋಗಿಸಿಕೊಳ್ಳಲು 2011-12ನೇ ಸಾಲಿಗೆ ರೂ . 27.50 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 5) ರ ದಿನಾಂಕ : 27/03 /2012ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಅರಕ್ಷಕ ಮಹಾ ನಿರ್ದೇಶಕರು, ಬೆಂಗಳೂರು 
ರವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ, 13ನೇ ಆರ್ಥಿಕ ಹಣಕಾಸು ಆಯೋಗದಡಿಯಲ್ಲಿ ಅನುಮೋದನೆಗೊಂಡ ಕಾಮಗಾರಿಗಳನ್ನು ಕೈಗೊಳ್ಳಲು 2011 

ಸಂಖ್ಯೆ : ಹೆಚ್‌ಡಿ 7 ಪಿಎಫ್ಎಸ್ 2010 ದಿನಾಂಕ : 14/03/2010ರಂದು ರೂ . 10.00 ಕೋಟಿ ಮತ್ತು ದಿನಾಂಕ : 

37 .50 ಕೋಟಿಗಳನ್ನು ಲೆಕ್ಕ ಶೀರ್ಷಿಕೆ 2055 - 00 - 003- 0 - 06 - 059 ರಡಿಯಲ್ಲಿ ಸರ್ಕಾರವು ಬಿಡುಗಡೆ 
ಮಾಡಿರುತ್ತದೆ. ಸದರಿ ಅನುದಾನವನ್ನು ಅನುಮೋದಿತ ಕಾರ್ಯಕ್ರಮಗಳಿಗೆ ಉಪಯೋಗಿಸಿಕೊಳ್ಳಲು 2011 - 12ನೇ ಆರ್ಥಿಕ ವರ್ಷದಲ್ಲಿ ಕಾಲಾವಕಾಶ 

ನನವನ್ನು ಡಿಜಿ ಮತ್ತು ಐಜಿಪಿಯವರು ಸ್ವೀಕೃತಿ ರಸೀದಿ ( Payee s Receipt ) ಮೂಲಕ ಡ್ರಾ ಮಾಡಿ 
ಕೆ.ಎಸ್. ಪಿ.ಹೆಚ್ . ಸಿ. ರವರಲ್ಲಿ ಠೇವಣಿ ಇಡಲು ಸರ್ಕಾರದ ಮಂಜೂರಾತಿಯನ್ನು ಕೋರಿರುತ್ತಾರೆ. 

ಮಹಾ ನಿರ್ದೇಶಕರು ಮತ್ತು ಅರಕ್ಷಕ ಮಹಾ ನಿರೀಕ್ಷಕರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 07 ಪಿಎಫ್ ಎಸ್ 2010, ಬೆಂಗಳೂರು, ದಿನಾಂಕ: 30 - 03 -2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 13ನೇ ಆರ್ಥಿಕ ಹಣಕಾಸು ಯೋಜನೆಯಡಿಯಲ್ಲಿ ಅನುಮೋದಿತ 
ಕಾರ್ಯಕ್ರಮಗಳಿಗೆ ಉಪಯೋಗಿಸಿಕೊಳ್ಳಲು ಒಟ್ಟು ರೂ . 37 .50 ಕೋಟಿಗಳನ್ನು (ಮೂವತ್ತೇಳು ಕೋಟಿ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಡಿಜಿ 
ಮತ್ತು ಐಜಿಪಿಯವರು (Payee s Receipt) ನಲ್ಲಿ ಡ್ರಾ ಮಾಡಿ ಕೆ.ಎಸ್. ಪಿ.ಹೆಚ್.ಸಿ ರವರಲ್ಲಿ ಠೇವಣಿ ಇಡಲು ಸರ್ಕಾರದ ಮಂಜೂರಾತಿಯನ್ನು 
ನೀಡಲಾಗಿದೆ. 


ಈ ವೆಚ್ಚವನ್ನು 2011 - 12ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2055 - 00 - 003 - 0 - 06 - 059 ಇತರೆ ಖರ್ಚುಗಳು ( ಯೋಜನೆ) ಇದರಡಿಯಲ್ಲಿ 
ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 81 ವೆಚ್ಚ- 11 /2012 . ದಿನಾಂಕ : 30 - 03 - 2012ರಲ್ಲಿ ನೀಡಿದ 
ಸಹಮತಿಯ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ರಾಜಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಮೊಲೀಸ್ ವೆಚ್ಚ) 


ಪಿ . ಆರ್ . 1349 


ವಿಷಯ : 


ಇಂಧನ ಸಚಿವಾಲಯ 
ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ಹಣ ಬಿಡುಗಡೆ 
ಮಾಡುವ ಕುರಿತು. 


ಓದಲಾಗಿದೆ : 


1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಇ 14 ಪಿಎಸ್‌ ಆರ್‌ 2002 , ದಿನಾಂಕ : 31 - 05 - 2002 . 
2) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 15 ಪಿಎಸ್ಆರ್ 2002 , ದಿನಾಂಕ : 19 -12 - 2002. 
3) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 539 ವೆಚ್ಚ-1/2012 . ದಿನಾಂಕ : 25 - 04 - 2012. 


ಪ್ರಸ್ತಾವನೆ: 


1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ (ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 

ನಿಯಮಿತದ (ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು ವಿದ್ಯುಚ್ಛಕ್ತಿ ವಿತರಣಾ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳ 


೨೦೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨ , ೨೦೧೨ 


ಭಾಗ - ೧ 


ವರ್ಗಾವಣೆ) ನಿಯಮಗಳು , 2002 , ನಿಯಮ 4(13 )(1) ಪ್ರಕಾರ ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ 
ದಿನಾಂಕದ ಜಾರಿಗೆ ಮೊದಲು ಮತ್ತು ಕರ್ನಾಟಕ ವಿದ್ಯುತ್ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ (ಕವಿಪ್ರನಿನಿ) 
ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯು ಸಲ್ಲಿಸಿದ ಸೇವೆಗಳಿಗಾಗಿ ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೆ ಸಿಬ್ಬಂದಿ 
ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ ರಾಜ್ಯ ಸರ್ಕಾರವು ಜವಾಬ್ದಾರಿಯಾಗಿರುವುದೇ ಹೊರತು ವಿದ್ಯುತ್ ಸರಬರಾಜು ಕಂಪನಿಯದಲ್ಲ ಮತ್ತು 
ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಎರಡನೇ ವರ್ಗಾವಣೆ ಜಾರಿಯಾದ ಆಯಾಯ ದಿನಾಂಕದಲ್ಲಿದ್ದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ 

ರಾಜ್ಯ ಸರ್ಕಾರವು ಹೊಣೆಯಾಗಿರುವುದೇ ಹೊರತು ವಿದ್ಯುತ್ ಸರಬರಾಜು ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ. 
2. ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ, ಕವಿಪ್ರನಿನಿ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ನ್ನು , “ಕವಿಪ್ರನಿನಿ ಮತ್ತು ಎಸ್ಕಾಂಗಳ 

ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು ಮರುನಾಮಕರಣ ಮಾಡಿ , Pay as You Go ಪದ್ಧತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು 

ಎಸ್ಕಾಂಗಳ ನೌಕರರ ನಿವೃತ್ತಿ ಸೌಲಭ್ಯಗಳನ್ನು (Terminal Benefits ) ಪಾವತಿಸಲು ಒಪ್ಪಿಗೆ ನೀಡಿದೆ. 
3, 2012 -13ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ವಂತಿಗೆಗಾಗಿ 

“2801 - 80 -101-1 -13 -106 (ಯೋಜನೇತರ) ” ಲೆಕ್ಕಶೀರ್ಷಿಕೆಯಡಿ ರೂ . 550.00 ಕೋಟಿಗಳನ್ನು ನಿಗದಿಪಡಿಸಲಾಗಿರುತ್ತದೆ. 


4 . ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್ಗಳ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, 2012 - 13ನೇ ಸಾಲಿನ ಮೊದಲ 
ತ್ರೈಮಾಸಿಕ ಅವಧಿಗೆ ಲೆಕ್ಕಶೀರ್ಷಿಕೆ “2801 - 80 - 101 - 1 - 13 - 106 ” ಸಹಾಯಧನ ( ಯೋಜನೇತರ) ಅಡಿಯಲ್ಲಿ ರೂ . 150 ಕೋಟಿಗಳ 
ಅನುದಾನ ಬಿಡುಗಡೆ ಮಾಡಲು ಪ್ರಸ್ತುತ ಸರ್ಕಾರಿ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 16 ಪಿಎಸ್ಆರ್ 2012 , ಬೆಂಗಳೂರು, ದಿನಾಂಕ: 09 - 05 - 2012 
1. ಸರ್ಕಾರವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ 2012 - 13ನೇ ಸಾಲಿನ 

ಮೊದಲ ತ್ರೈಮಾಸಿಕ ಅವಧಿಗೆ ಲೆಕ್ಕಶೀರ್ಷಿಕೆ 2801 - 80 - 101- 1-13 - 106 ” ಸಹಾಯಧನ ( ಯೋಜನೇತರ) ದ ಅಡಿಯಲ್ಲಿ ರೂ . 150 ಕೋಟಿ 

( ಒಂದುನೂರ ಐವತ್ತು ಕೋಟಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 
2. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಇಂಧನ ಇಲಾಖೆಯವರ ಮೇಲು ರುಜುವನ್ನು 

ಸ್ವೀಕೃತ ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
3, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ ” ಬಿಡುಗಡೆ 

ಮಾಡಿರುವ ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ (Utilisation Certificate ) ನ್ನು ಸಲ್ಲಿಸತಕ್ಕದ್ದು. 
4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 539 ವೆಚ್ಚ-1/2012 ದಿನಾಂಕ : 25 - 04 - 2012ರ ಸಹಮತಿಯನ್ವಯ 

ಹೊರಡಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೌಸಲ್ಯಾ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


ಪಿ . ಆರ್ . 1408 


ಸಹಕಾರ ಸಚಿವಾಲಯ 


ವಿಷಯ : 


ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ಬೈಲಹೊಂಗಲ ಬೆಳಗಾವಿ ಜಿಲ್ಲೆ ಇದರ 2010 - 11 ಹಾಗೂ 
2011 - 12ನೇ ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ದಿನಾಂಕ: 30 - 09 - 2012ರೊಳಗಾಗಿ ನಡೆಸಲು ಅನುಮತಿ 
ನೀಡುವ ಬಗ್ಗೆ . 
ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು , ಬೆಂಗಳೂರುರವರ ಪತ್ರ ಸಂಖ್ಯೆ : DSK/ESTS / 
44/2011-12 , ದಿನಾಂಕ : 13 - 02 - 2012 . 


ಓದಲಾಗಿದೆ : 


ಪ್ರಸ್ತಾವನೆ: 


ಮೇಲೆ ಓದಲಾದ ದಿನಾಂಕ : 13 - 02 - 2012ರ ಪತ್ರದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, 
ಶ್ರೀ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ಬೈಲಹೊಂಗಲ ಇದು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿರುವುದರಿಂದ, 2010- 11 ನೇ ಸಾಲಿನ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨, ೨೦೧೨ 


೨೦೩೧ 


ವಾರ್ಷಿಕ ಸಭೆಯನ್ನು ದಿನಾಂಕ : 31 - 03 - 2012ರೊಳಗಾಗಿ ಜರುಗಿಸಿ ತದನಂತರ 6 ತಿಂಗಳೊಳಗಾಗಿ 2011 - 12ನೇ ಸಾಲಿನ ವಾರ್ಷಿಕ ಮಹಾ 
ಸಭೆಯನ್ನು ಜರುಗಿಸಿದರೆ, ಕಾರ್ಖಾನೆಯ ಆರ್ಥಿಕ ಸ್ಥಿತಿ ಮೇಲೆ ಅನಾವಶ್ಯಕವಾಗಿ ಹೆಚ್ಚಿನ ಭಾರ ಬೀಳುವುದಾಗಿ, ಮಳೆಗಾಲವು ಹೆಚ್ಚು ಕಡಿಮೆ 
ಆಗಿದ್ದರಿಂದ ಕಬ್ಬು ನುರಿಸುವ ಕಾರ್ಯವು ವಿಳಂಬವಾಗಿ ಪ್ರಾರಂಭವಾಗಿದ್ದು , ರೈತರು ಒಕ್ಕಣೆ ಕಾರ್ಯದಲ್ಲಿ ತೊಡಗಿರುವುದರಿಂದ, ಹಾಗೂ ಇತರೆ 
ಕಾರಣಗಳಿಂದ 2010 -11 ಹಾಗೂ 2011 - 12ನೇ ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ಒಟ್ಟಿಗೆ ದಿನಾಂಕ : 30 - 09 - 2012ರೊಳಗಾಗಿ ಜರುಗಿಸಲು 
ಕಾಲಾವಕಾಶ ವಿಸ್ತರಿಸಿ ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ 


ಕಾ 


। 


ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸಇ 22 ಸಂಮಾಸ 2012, ಬೆಂಗಳೂರು, ದಿನಾಂಕ : 15ನೇ ಮೇ 2012 

ಪ್ರಸ್ತಾವೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಡಿಯಲ್ಲಿ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ ಸೋಮೇಶ್ವರ ಸಹಕಾರ ಸಂಘಗಳ ಕಾಯಿದೆ ನಿ., ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ ಇದರ 2010 - 11 
ಹಾಗೂ 2011 - 12ನೇ ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ದಿನಾಂಕ : 30 - 09 - 2012ರೊಳಗಾಗಿ ಜರುಗಿಸಲು ಅನುವಾಗುವಂತೆ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಪ್ರಕರಣ 27(1)ರ ಉಪಬಂಧಗಳು ಕೆಳಗಿನ ಮಾರ್ಪಾಟಿನೊಂದಿಗೆ ಅನ್ವಯವಾಗುತ್ತದೆಂದು ನಿರ್ದೇಶಿಸುತ್ತದೆ. ಎಂದರೆ, 


27ರ ಪ್ರಕರಣದಲ್ಲಿ 


27ನೇ ಪ್ರಕರಣ ಉಪಪ್ರಕರಣ (1) ರ ಪರಂತಕುದಲ್ಲಿನ ಆರು ತಿಂಗಳು ” ಎಂಬ ಪದಗಳಿಗೆ ಬದಲಾಗಿ “ ಹನ್ನೆರಡು ತಿಂಗಳು ” ಎಂಬ 
ಪದಗಳನ್ನು ಪ್ರತಿಯೋಜಿಸಿದೆ. 


ಸೂಚನೆ: ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 27(1) ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು 

ದಿನಾಂಕ: 30 - 09 - 2012ರವೆಗೆ ಜಾರಿಯಲ್ಲಿರತಕ್ಕದ್ದು ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು 
ಜಾರಿಯಲ್ಲಿದ್ದಂತೆ ಸದರಿ 27(1) ರ ಪ್ರಕರಣದ ಉಪನಿಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಸಿ. ಸತೀಶ್, 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಪಿ . ಆರ್ . 1472 


ಸಮಾಜ ಕಲ್ಯಾಣ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಸಕಇ 214 ಬಿಸಿಎ 2011 , ಬೆಂಗಳೂರು, ದಿನಾಂಕ : 23ನೇ ಮೇ , 2012 . 


ವಿಷಯ : 


ಹೊಸ ಕೆನೆಪದರ ಮತ್ತು ಭಾರತದ ಸಂವಿಧಾನದ ಅನುಚ್ಛೇದ 15 (4) ರಂತೆ ವಿದ್ಯಾ ಸಂಸ್ಥೆಗಳಲ್ಲಿ 
ಪ್ರವೇಶ ಮತ್ತು ಅನುಚ್ಛೇದ 16 (4)ರ ಮೇರೆಗೆ ನೇಮಕಾತಿಗಳಲ್ಲಿ ಮೀಸಲಾತಿಗಳು - ಸ್ಪಷ್ಟಿಕರಣ . 
ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 225 ಬಿಸಿಎ 2000 , ದಿನಾಂಕ : 30 -03 - 2002. 


ಉಲ್ಲೇಖ : 


ಉಲ್ಲೇಖಿತ ಸರ್ಕಾರಿ ಆದೇಶದಲ್ಲಿ ಕೆನೆಪದರಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ವ್ಯಕ್ತಿಗಳು ಮೀಸಲಾತಿ ಸ್ಥಾನಗಳಿಗೆ ಅಥವಾ ಹುದ್ದೆಗಳಿಗೆ 

ಎಂಬುದನ್ನು ಸದರಿ ಆದೇಶ ಅನುಬಂಧ - 2ರಲ್ಲಿ ನೀಡಲಾಗಿದೆ. ಆದರೆ ಈ ಹಿಂದೆ ಇದೇ ವಿಷಯದ ಬಗ್ಗೆ ಸಮಾಜ ಕಲ್ಯಾಣ 
ಇಲಾಖೆಯ ಪತ್ರ ಸಂಖ್ಯೆ ಸಕಇ 176 ಬಿಸಿಎ 2003 , ದಿನಾಂಕ : 01 - 03 -2005 ಇದರಲ್ಲಿ ಸ್ಪಷ್ಟಿಕರಣ ನೀಡಿ ಆದಾಯ ಮಿತಿ ಸರ್ಕಾರಿ ಗ್ರೂಪ್‌- ಸಿ 
ನೌಕರರ ಆದಾಯ ರೂ . 2.00 ಲಕ್ಷಕ್ಕೆ ಮೀರಿದ್ದರೂ ಸಹ ಮೀಸಲಾತಿಗೆ ಅರ್ಹರೆಂದು ಸ್ಪಷ್ಟಿಕರಿಸಿದ್ದಾರೆ. ಆದರೆ , ಅದನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 19469/2005 ಸಲ್ಲಿಸಿದ್ದು ಅದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಸಮಾಜ ಕಲ್ಯಾಣ ಇಲಾಖೆಯಿಂದ 
ನೀಡಿರುವ ಪತ್ರ ದಿನಾಂಕ : 01 -03 - 2005 ಇದನ್ನು ರದ್ದುಗೊಳಿಸಲಾಗಿದೆ. ಆದ್ದರಿಂದ, ಮೇಲ್ಕಂಡ ಪತ್ರ ದಿನಾಂಕ : 01 - 03 - 2005ಕ್ಕೆ ಯಾವುದೇ 
ಮಾನ್ಯತೆ ಇಲ್ಲವೆಂದು ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ : ಸಕಇ 200 ಬಿಸಿಎ 2005, ದಿನಾಂಕ: 06 - 04 - 2011ರಲ್ಲಿ ಸ್ಪಷ್ಟಿಕರಿಸಲಾಗಿದೆ. ಆದರೂ , 
ಇದಾದನಂತರ ಸದರಿ ವಿಷಯದ ಬಗ್ಗೆ ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ : 7017/2010 ದಾಖಲಾಗಿದ್ದು , ಸದರಿ ಆದೇಶ 
ದಿನಾಂಕ: 29 - 06 - 2011ರಲ್ಲಿ ಮಾನ್ಯ ನ್ಯಾಯ ಮಂಡಳಿ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಸದರಿ ವಿಷಯವನ್ನು ಪರಿಶೀಲಿಸಿ ಸೃಷೀಕರಣ ನೀಡಬೇಕೆಂದು 
ತಿಳಿಸಿದ್ದರಿಂದ ಈ ಕೆಳಕಂಡ ಸ್ಪಷ್ಟಿಕರಣ ನೀಡಲಾಗಿದೆ . 


೨೦೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨, ೨೦೧೨ 


ಭಾಗ - ೧ 


1) ಪತ್ರ ಸಂಖ್ಯೆ ಸಕಇ 176 ಬಿಸಿಎ 2003 , ದಿನಾಂಕ : 01- 03 -2005 ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. 
2) ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 225 ಬಿಸಿಎ 2000, ದಿನಾಂಕ : 30 - 03 -2002 ಅನುಬಂಧ- 2ರ 3ನೇ ಅಂಶದ ಪ್ರಕಾರ 

ಅಭ್ಯರ್ಥಿಯ ಮತ್ತು ಅವರ ಪೋಷಕರ, ಸರ್ಕಾರಿ ಗ್ರೂಪ್- ಸಿ ಮತ್ತು ಗ್ರೂಪ್- ಡಿ ನೌಕರರನ್ನು ಒಳಗೊಂಡಂತೆ ವಾರ್ಷಿಕ ಒಟ್ಟು 
ಆದಾಯ ರೂ . 2.00 ಲಕ್ಷಕ್ಕೆ ಮೀರಿದ್ದರೆ ಅವರು ಕೆನೆಪದರ ನೀತಿಯಂತೆ ಮೀಸಲಾತಿಗೆ ಅರ್ಹರಿರುವುದಿಲ್ಲ. ( ಈ ಆದಾಯ 
ಮಿತಿಯನ್ನು ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 104 ಬಿಸಿಎ 2017, ದಿನಾಂಕ : 06 - 02 - 2012 ರಿಂದ ರೂ . 3.50 ಲಕ್ಷಕ್ಕೆ 
ಹೆಚ್ಚಿಸಲಾಗಿದೆ. 

ನಂಜುಂಡಪ್ಪ, 

ಸರ್ಕಾರದ ಉಪ ಕಾರ್ಯದರ್ಶಿ -3 , 
ಪಿ .ಆರ್. 1475 

ಸಮಾಜ ಕಲ್ಯಾಣ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : ಮೆ|| ಫ್ಲಾಕ್ಸ್ ಹೈಡೊ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರ 1.5 ಮೆಗಾ ವ್ಯಾಟ್ ಸಾಮರ್ಥ್ಯದ 

ಅರೆಮಾದನಹಳ್ಳಿ ಕಿರು ಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶ ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 123 ಎನ್‌ಸಿಇ 2001 ದಿನಾಂಕ: 29. 11. 2001. 

2) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 180 ಎನ್‌ಸಿಇ 2004 ದಿನಾಂಕ: 4.6.2004. 
3) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 517 ಎನ್‌ಸಿಇ 2008 ದಿನಾಂಕ: 08 .05.2009. 
4) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 381 ಎನ್‌ಸಿಇ 2009, ದಿನಾಂಕ: 30.11.2010. 
5) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: ಕೆಆರ್‌ಇಡಿ/ 06 / SH-396/ Aremadanahalli MHS / 2012 / 168 ದಿನಾಂಕ: 1219.04 .2012 . 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಆದೇಶದಲ್ಲಿ ಮೆ :: ಫ್ಲಾಕ್ಸ್ ಹೈಡೊ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ 
ಅರಕಲಗೂ /6ಡು ತಾಲ್ಲೂಕಿನಲ್ಲಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಅರೆಮಾದನಹಳ್ಳಿ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಒಡಂಬಡಿಕೆ 
ಮಾಡಿಕೊಂಡ ದಿನಾಂಕದಿಂದ 3 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಮಂಜೂರು ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಆದೇಶದಲ್ಲಿ ಸದರಿ ಕಿರು ಜಲ ವಿದ್ಯುತ್ ಯೋಜನೆಯ ಸಾಮರ್ಥ್ಯವನ್ನು 1.00 ಮೆಗಾ ವ್ಯಾಟ್‌ನಿಂದ 
1.5 ಮೆಗಾ ವ್ಯಾಟ್‌ಗೆ ಹೆಚ್ಚಿಸಿ ಅನುಷ್ಠಾನಗೊಳಿಸಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಆದೇಶದಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 122 ಎನ್‌ಸಿಇ 2001 ದಿನಾಂಕ : 29.11. 2001 ಹಾಗೂ 
ಡಿಇ 180 ಎನ್‌ಸಿಇ 2004 ದಿನಾಂಕ: 4.6.2004 ರಲ್ಲಿ ಮೆ :: ಫ್ಲಾಕ್ಸ್ ಹೈಡೊ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಹಾಸನ ಜಿಲ್ಲೆಯ 
ಅರಕಲಗೂಡು ತಾಲ್ಲೂಕಿನಲ್ಲಿ ಹಂಚಿಕೆಯಾಗಿದ್ದ 1.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಅರೆಮಾದನಹಳ್ಳಿ ಕಿರು ಜಲ ವಿದ್ಯುತ್ ಯೋಜನೆಯ ಹಂಚಿಕೆ 
ಆದೇಶ ಮತ್ತು ಈ ಸಂಬಂಧ ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ರದ್ದು ಪಡಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಆದೇಶದಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 517 ಎನ್‌ಸಿಇ 2008 ದಿನಾಂಕ: 08.05.2009ರಲ್ಲಿ 
ಮೆ ಫ್ಲಾಕ್ಸ್ ಹೈದ್ರೂ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕಿನಲ್ಲಿ ಹಂಚಿಕೆಯಾಗಿದ್ದ 1.5 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಅರೆಮಾದನಹಳ್ಳಿ ಕಿರು ಜಲ ವಿದ್ಯುತ್ ಯೋಜನೆಯ ಹಂಚಿಕೆಯನ್ನು ರದ್ದುಪಡಿಸಿರುವುದನ್ನು ಪೂರ್ವಸ್ಥಿತಿಗೆ ತರಲಾಗಿತ್ತು, ಹಾಗೂ ಸದರಿ 
ಆದೇಶ ಹೊರಡಿಸಿದ 15 ತಿಂಗಳುಗಳ ಒಳಗಾಗಿ ಯೋಜನೆಯನ್ನು ಪೂರ್ಣಗೊಳಿಸತಕ್ಕದ್ದೆಂದು ಆದೇಶಿಸಲಾಗಿತ್ತು. 

ಮೆ | ಫ್ಲಾಕ್ಸ್ ಹೈಡೊ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಯೋಜನೆಯ ಅನುಷ್ಠಾನಕ್ಕೆ ನೀಡಿರುವ ಅವಧಿಯು ದಿನಾಂಕ 29.2.2012ಕ್ಕೆ 
ಮುಕ್ತಾಯಗೊಂಡಿರುತ್ತದೆ. ಸದರಿ ಅಭಿವೃದ್ಧಿದಾರರು ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಇಲಾಖೆಗಳ ಅನುಮೋದನೆಯನ್ನು ಪಡೆಯಲಾಗಿದೆ ಎಂದು 
ತಿಳಿಸುತ್ತಾ ಯೋಜನೆ ಅನುಷ್ಠಾನಕ್ಕೆ ಇನ್ನು ಒಂದು ವರ್ಷಗಳ ಕಾಲಾವಕಾಶವನ್ನು ವಿಸ್ತರಿಸುವಂತೆ ಕೋರಿರುವುದರಿಂದ ಯೋಜನಾ ಪ್ರದೇಶದ ಸ್ಥಳ 
ಪರಿಶೀಲನೆ ನಡೆಸಿ ಯೋಜನೆಯು ಪ್ರಗತಿಯಲ್ಲಿರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿದಾರರ ಕೋರಿಕೆಯನ್ನು ಸೂಕ್ತವಾದ ನೆರವೇರಿಕೆ ಖಾತರಿ (Performance 
Guarantee ) ಪಡೆದು ಪರಿಗಣಿಸಬಹುದಾಗಿದೆ ಎಂದು ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಇವರು ಶಿಫಾರಸ್ಸು ಮಾಡಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨, ೨೦೧೨ 


೨೦೩೩ 


ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 88 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 15 .05.2012 . 


ಮೆ | ಫ್ಲಾಕ್ಸ್ ಹೈಡೊ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕಿನಲ್ಲಿ ಹಂಚಿಕೆಯಾಗಿರುವ 1.5 
ಮೆಗಾ ವ್ಯಾಟ್ ಸಾಮರ್ಥ್ಯದ ಅರೆಮಾದನಹಳ್ಳಿ ಕಿರು ಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ ಮತ್ತೆ ಯಾವುದೇ ಕಾರಣಕ್ಕೂ ಕಾಲಾವಕಾಶವನ್ನು 
ವಿಸ್ತರಿಸುವುದಿಲ್ಲ ಹಾಗೂ ಪ್ರತಿ ಮೆಗಾ ವ್ಯಾಟ್‌ಗೆ 1 3.00 ಲಕ್ಷಗಳ ನೆರವೇರಿಕೆ ಖಾತರಿ ( Performance Guarantee ) ಕೆ. ಆರ್. ಇ. ಡಿ.ಎಲ್. ಗೆ 
ನೀಡತಕ್ಕದ್ದೆಂಬ ಷರತ್ತಿಗೊಳಪಟ್ಟು ಅಂತಿಮವಾಗಿ ಕಾಲಾವಕಾವನ್ನು ದಿನಾಂಕ 01.3.2012 ರಿಂದ ಒಂದು ವರ್ಷದವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೌಸಲ್ಯಾ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1420 

ಇಂಧನ ಇಲಾಖೆ 
ಕನ್ನಡ, ಸಂಸ್ಕೃತಿ ಮತ್ತು, ವಾರ್ತಾ ಸಚಿವಾಲಯ 
ವಿಷಯ : ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಹೆಚ್ಚುವರಿ ಹುದ್ದೆಗಳನ್ನು ಮುಂದುವರಿಸುವ ಬಗ್ಗೆ 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 253 ಕೆಎಂಯು 2007, ದಿನಾಂಕ 28. 05.2008 

2) ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 151 ಕೆಎಂಯು 2010, ದಿನಾಂಕ 12 .08.2010 
3 ) ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 104 ಕೆಎಂಯು 2010 , ದಿನಾಂಕ 27. 05 .2011 
4) ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ , ಹೊಸಪೇಟೆ ಇವರ ಪತ್ರ ಸಂಖ್ಯೆ : 

ಹವಿಪಪ್ರನಿಪ್ರಾ / ಹೊ / 09 /2010 - 11 /1396, ದಿನಾಂಕ 29. 03 .2012 


ಪ್ರಸ್ತಾವನೆ : 


ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಹೆಚ್ಚುವರಿಯಾಗಿ 17 ಹೊಸ ಹುದ್ದೆಗಳನ್ನು ಮೇಲೆ ಓದಲಾದ (1) ಸರ್ಕಾರದ 
ಆದೇಶದಲ್ಲಿ 2 ವರ್ಷಗಳ ಅವಧಿಗೆ ಸೃಜಿಸಿ ಆದೇಶಿಸಲಾಗಿದೆ. ಹಾಗೂ ಈ ಹುದ್ದೆಗಳನ್ನು ದಿನಾಂಕ 28.05 . 2010 ರಿಂದ 2 ವರ್ಷಗಳ ಅವಧಿಗೆ 
ಮೇಲೆ( 2) ರಲ್ಲಿ ಓದಲಾದ ಆದೇಶದಲ್ಲಿ ಮುಂದುವರೆಸಲಾಗಿದೆ. 

ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಮಂಜೂರಾಗಿರುವ ಒಂದು ಸಾಂಸ್ಕೃತಿಕ ಸಮನ್ವಯ ಅಧಿಕಾರಿ ಹುದ್ದೆಯನ್ನು ರದ್ದುಪಡಿಸಿ 
ಆರೋಗ್ಯ ನಿರೀಕ್ಷಕರ ಒಂದು ಹುದ್ದೆಯನ್ನು ಮೇಲೆ(3)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸೃಜಿಸಲಾಗಿದೆ, ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ 
ಪ್ರಾಧಿಕಾರದ 2002ರ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಾಗೂ ಪ್ರಾಧಿಕಾರದ ಮಹಾಯೋಜನೆ 2010ನ್ನು ಜಾರಿಗೊಳಿಸಲು 
ಪ್ರಾಧಿಕಾರಕ್ಕೆ ಮಂಜೂರಾದ ಹುದ್ದೆಗಳು ಅವಶ್ಯಕವಿರುವುದರಿಂದ ಈ ಹುದ್ದೆಗಳನ್ನು ದಿನಾಂಕ: 28.05.2012ರಿಂದ ಪುನ: ಎರಡು ವರ್ಷಗಳ ಅವಧಿಗೆ 
ಮುಂದುವರೆಸುವಂತೆ ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯವರು ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾ 95 ಕೆಎಂಯು 2012, ಬೆಂಗಳೂರು, ದಿನಾಂಕ : 18.05.2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಮಂಜೂರಾಗಿರುವ ಈ 
ಕೆಳಕಂಡ 17 ಹುದ್ದೆಗಳನ್ನು ದಿನಾಂಕ 28 . 05. 2012 ರಿಂದ ಎರಡು ವರ್ಷಗಳ ಅವಧಿಗೆ ಮುಂದುವರೆಸಿ ಆದೇಶಿಸಿದೆ. 


ಹುದ್ದೆಗಳ ಸಂಖ್ಯೆ | 


ಸೃಜಿಸಲಾದ ಹುದ್ದೆಯ ವಿವರ 
ಅಧೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 


ವಾಹನ ಚಾಲಕ 


ಸಿವಿಲ್ ಇಂಜಿನಿಯರ್ 


ಸರ್ವೇಯರ್ 
ಯೋಜನಾ ವ್ಯವಸ್ಥಾಪಕರು 


೨೦೩೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜುಲೈ ೧೨, ೨೦೧೨ 


ಭಾಗ - ೧ 


ಹುದ್ದೆಗಳ ಸಂಖ್ಯೆ 


- 7, 


ಕ್ರ. ಸಂ . | 

ಸೃಜಿಸಲಾದ ಹುದ್ದೆಯ ವಿವರ 
ಸಂರಕ್ಷಣಾ ವಾಸ್ತುಶಿಲ್ಪಿ 
ವಾಸ್ತುಶಿಲ್ಪಿ 
ಆರ್ಕಿಯಾಲಜಿಸ್ಟ್ 
ಆರೋಗ್ಯ ನಿರೀಕ್ಷಕರು 

ಸಾಮಾಜಿಕ ಸಮನ್ವಯ ಅಧಿಕಾರಿ 
12 . | GIS ವಿಶ್ಲೇಷಕರು 
13. | ಗ್ರಂಥಪಾಲಕರು 


ಒಟ್ಟು 


17 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 96 ದಿನಾಂಕ 10 - 07 -96 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ .ಗೀತಾಕುಮಾರಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 1450 

ಕನ್ನಡ, ಸಂಸ್ಕೃತಿ ಮತ್ತು, ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 


COMMERCE & INDUSTRIES SECRETARIAT 


Sub : 


Sanction of special incentives & concessions to M /s Associate Décor Ltd . (Formerly known as M /s 
Star Panel Board) for the establishment of a unit to manufacture Particle Boards / High Pressure 
Laminates at Malur Industrial Area, Kolar District – reg . 


Ref: 


1. Government Order No. Cl 244 SPI 2009, dated : 01 .10. 2009 . 


2 . Government Order No. CI289 SPI 2011 dated 28.12. 2011 . 


3. Proceedings of Empowered Cabinet Sub Committee meeting held on 29. 05. 2012. 


PREAMBLE : 


The Project Proposal of M /s Associate Décor Ltd . (Formerly known as M /s Star Panel Board ) to establish a wood based 
industry for manufacture of Particle Boards / High Pressure Laminates , MDF , Formaldehyde , Resins & Furniture Components with a 
production capacity of 3 lakh Cu . Mtrs . per annum and an investment of Rs.495 .29 Cr. in 75 acres of land (60 + 10 + 5 ) in Malur 
Industrial Area , Kolar District , to generate direct employment to 750 persons was approved in the 18th SHLCC & 26th SHLCC 
meetings. Accordingly , Govt. Orders No. Ci 244 SPI 2009 dated 1. 10 .2009 & No . CI 289 SPI 2011 dated 28 .12 .2011 were issued. 


M /s Associate Décor Ltd . (Formerly known as M /s Star Panel Board ) will use the wood from Eucalyptus crop grown by 
farmers to manufacture the above mentioned products by applying dry process technology developed by Germany. 


As the proposed investment in the project is Rs .495 .29 Cr., the industry is classified as Mega Industry and eligible to avail 
special incentives & concessions. 26th SHLCC has recommended for sanction of special incentives & concessions in its 
proceedings . 


M /s Associate Décor Ltd. (Formerly known as M /s Star Panel Board ) has requested for sanction of following special 
incentives and concessions: 


a) 


b ) 


Interest free loan on 100 % gross VAT for a period of 12 years on 100 % fixed assets . 
Electricity Tariff Concession of Rs. 1/- per unit and exemption of electricity tax for a period of 12 years and 
exemption of security deposit and monthly minimum deposit. 


2007 - 0 


GODF837 ODZIE, TO wao wes 09 , 9009 


90239 


C ) 


100 % refund of ESI/EPF paid to employees for a period of 12 years. 


d ) 


Anchor unit subsidy of Rs .3 Cr. 


e ) 


Subsidy for setting of ETP Rs.3 Cr. 


Exemption from payment of entry tax for a period of 4 years during implementation and 12 years during 
production period on purchase of raw materials, consumables , spares etc . 


Exemption from payment of forest development tax for a period of 12 years . 


h ) 


Exemption / refund of works contract tax including civil construction and structural for a period of 6 years from the 
date of construction . 


Commissioner for ID & Director of I& C has recommended for consideration of the following incentives vide his letter dated 


9 . 9 . 2009: 


a) 


Interest free loan on 100 % gross VAT for a period of 12 years on 50 % fixed assets. 


b ) 


Exemption of electricity tax for a period of 12 years . 


Exemption 


c) 


100 % refund of ESI/EPF paid to employees for a period of 12 years . 
Anchor unit subsidy may be extended from Rs. 1 Cr. to Rs.2 Cr. 


Exemption from payment of entry tax for a period of 4 years during implementation and 12 years during 
production period . 


Regarding exemption of APMC cess & forest development tax may be extended on the opinion of respective 
departments. 


Finance Departmenthas communicated its opinion on the subject vide its note No . FD 67 CSL 2012 dated 23.05 .2012 . 


The Empowered Cabinet Sub Committee carefully examined the proposal in detail in its meeting held on 29 .05 .2012. 
Governmenthas considered the recommendations of Empowered Cabinet Sub Committee in all its aspects and hence this order . 


GOVERNMENT ORDER NO . CI 289 SPI 2011 , BANGALORE, DATED : 05 .06 .2012 


In the circumstances explained in the preamble the Government is pleased to sanction following special incentives & 
concessions to M /s Associate Décor Ltd . for their investment proposal at Malur Industrial Area , Kolar District: 


1 . 


75 % of the eligible gross VAT as soft loan for 10 years from the date of commencement of commercial production 
to be repaid in 10 annual equal installments starting from the eleventh year, not exceeding 50 % of the investment 
made by the unit. 


2 . 


95 % of the CST generated by inter -state sales of the end products to be reimbursed in the initial 5 years . 


Exemption from payment of electricity duty in the initial 5 years from the date of commencement of commercial 
production on the power supply received from ESCOMs or power utilized from captive generation . 


4 . 


Eligible Gross VAT should be worked outbased on the following principles. 


For sales made by the industrial unit meant for final consumers within the state, the Gross VAT on this 
transaction will be the Eligible Gross VAT . 


For sales made by the industrial unit to other dealers within the state who in turn make inter-state sales, 
stock transfer or export sales, the buying dealer (s ) will be eligible to claim ITC equivalent to Gross VAT 
on this turnover. The Gross VAT on this turnover will not be eligible for the loan incentive. 


೨೦೩೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨ , ೨೦೧೨ 


ಭಾಗ - ೧ 


iii . 


Any sales or purchase between the company and its ancillary units or downstream units will be eligible for 
the VAT loan in the hands of one entity only . The same transaction will not be considered for the VAT loan 
twice in case both seller and purchaser having incentive packages. 


5 . 


The unit is eligible to avail other normal incentives and concessions as per the Industrial Policy 2009- 14 . 


By order and in the name of Governor of Karnataka 


JYOTHI. R . J 


Desk Officer (Technical Cell) 
Commerce & Industries Department 


PR - 1721 


ಒಳಾಡಳಿತ ಸಚಿವಾಲಯ 


ವಿಷಯ : 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು / ಕಾನೂನು 
ಅಧಿಕಾರಿ (ಕಿರಿಯ) ವೃಂದದ ಅಧಿಕಾರಿಗಳ ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವೆಂದು ಘೋಷಿಸುವ ಕುರಿತು. 


ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 604 ಪಿಪಿಇ 2011 , ದಿನಾಂಕ 28 .04 .2012 . 


2 ) ನಿರ್ದೇಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂಖ್ಯೆ: ಡಿಪಿಎನ್ / ಸಿಶಾ -1 170/ 

2011 - 12 , ದಿನಾಂಕ 30. 04.2012 . 


ಪ್ರಸ್ತಾವನೆ: 


ಮೇಲೆ ಓದಲಾದ (1) ರ ಸರ್ಕಾರದ ಅಧಿಸೂಚನೆಯಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ಹಿರಿಯ 
ಸಹಾಯಕ ಸರ್ಕಾರಿ ಅಭಿಯೋಜಕರು / ಕಾನೂನು ಅಧಿಕಾರಿ ( ಕಿರಿಯ) ಗಳಿಗೆ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿಯನ್ನು 
ನೀಡಲಾಗಿದೆ. 


ಮೇಲೆ ಓದಲಾದ ( 2 ) ರ ಪತ್ರದಲ್ಲಿ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ಈ ಕೆಳಕಂಡ ಅಧಿಕಾರಿಗಳ 
ಸ್ಥಾನಪನ್ನ ಅವಧಿಯಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಯಾವುದೇ ಪ್ರತಿಕೂಲ ಷರಾ ಇಲ್ಲದೇ ಇದ್ದು, ಅವರುಗಳ 
ಸೇವೆಯು ಸದರಿ ಅವಧಿಯಲ್ಲಿ ತೃಪ್ತಿಕರವಾಗಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 
19 ( 3) ( ಸಿ) ಪ್ರಕಾರ, ಸದರಿ ಅಧಿಕಾರಿಗಳ ಸ್ಥಾನಪನ್ನ ಅವಧಿ ತೃಪ್ತಿಕರವೆಂದು ಘೋಷಿಸುವಂತೆ ಕೋರಿರುತ್ತಾರೆ . 


1) 


ಎಸ್ . ಎಸ್ . ಹಿರೇಮನಿ 


ಎಂ . ಹೆಚ್. ಜಗದಾಳೆ 


ಕೆ .ಹೆಚ್ . ಶ್ರೀಮತಿ 


3) | ಕೆ.ಶಿವಪ್ರಸಾದ್ ಆಳ್ವ 
5) | ಅಜಿತ್‌ಕುಮಾರ್ ಡಿ. ಹಮಿಗಿ . 


| ಭೀಮಾಶಂಕರಂಬಲಗಿ 


7) | ಜೈಲಜ ಎಂ . ಪಾಟೀಲ್ 


ಎ . ಪಿ. ಫಿರೋಜ್ಖಾನ್ 


ಎಸ್‌ . ಆರ್‌. ಸೂಡಿ 


9) ಚನ್ನಪ್ಪ ಜಿ. ಹರಸೂರ 
11) | ಎಸ್. ಎಂ . ನಾಗಪ್ಪ 


ವಿ . ಜಿ. ಯಳಗೇರಿ 


13) | 


ಜೆ .ಕಮಲ 


ಕೆ. ಜಿ. ಪುರಾಣಿಕಮರ್ 


15) | 


ಜೆ.ಎಲ್. ಪವಾರ್ 


| ಕೆ. ಮಸ್ವರಾಜ್ 


17) | ಕೆ.ಕೊಟ್ರೇಗೌಡ 


ಎಸ್ . ವಿ. ಭಟ್ 


19) [ ಸಿ. ಎಂ , ಬೆಳಲದವರ್ 


| ಎಂ .ಎ . ಪಾಟೀಲ್ 


21) | ಆರುಂಧತಿ ಗುರುರಾಜರಾವ್ 


| ಡಿ.ಎ . ಭಾಂಡೇಕರ್ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜುಲೈ ೧೨, ೨೦೧೨ 


೨೦೩೭ 


23) | ಆನಂದ ಎಂ . ಹೊಸಮನಿ 


( 24 ) | ಎಸ್.ಎ . ಪಾಸ್ತೆ 


26) | ಮಲ್ಲರಾಜೇಗೌಡ 


| ಎನ್. ಆರ್. ಲೋಕೇಶ್ 


25 ) ಪಿ.ಆರ್‌. ಹೊಸಳ್ಳಿ ಮದ್ 
27) ಹೆಚ್.ಇ, ಚಿನ್ನಪ್ಪ 
29) | ಆರ್ . ಬಾಲಕೃಷ್ಣ 
31 ) ಕಲ್ಯಾಣರಾವ್ ಕುಲಕರ್ಣಿ 


30) | ಬಷೀರ್ ಅಹಮದ್ ಇಬ್ರಾಹಿಂ 


32 ) | ಪಾಟೀಲ್ ಸಿದ್ದನಗೌಡ ವೀರಭದ್ರಗೌಡ 


33) | ಎಂ . ಎ. ಬ್ಯಾಳಿರೊಟ್ಟಿ 


34 ) | ಎಂ .ಚಂದ್ರಪ್ಪ 


36) | ಸಿಂಗೆಚಾಂಗದೇವ 


35) | ಬಲಭೀಮ 
37) | ಬಿ.ಕೆ. ಕಾಮಾಕ್ಷಿ 


ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಒಇ 221 ಪಿಪಿಇ 2012 , ಬೆಂಗಳೂರು, ದಿನಾಂಕ:19ನೇ ಮೇ 2012 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ , ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ 
ನಿಯಮ 19 (3 ) ( ಸಿ) ರ ಪ್ರಕಾರ ಈ ಕೆಳಕಂಡ ತ: ಖೆಯಲ್ಲಿ ಅಂಕಣ ( 2) ರಲ್ಲಿ ನಮೂದಿಸಿರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು / 
ಕಾನೂನು ಅಧಿಕಾರಿ ( ಕಿರಿಯ) ಅವರ ಹೆಸರಿನ ಮುಂದೆ ಅಂಕಣ (5)ರಲ್ಲಿ ನಮೂದಿಸಿರುವ ದಿನಾಂಕದಿಂದ ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವೆಂದು 
ಘೋಷಿಸಲಾಗಿದೆ. 


೫ 
) 


ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ / ಶ್ರೀಮತಿ 


ಈಗಿನ ಉದ್ಯೋಗ 
ವೃಂದಕ್ಕೆ ವರದಿ 
ಮಾಡಿಕೊಂಡ 
ದಿನಾಂಕ 


ಸ್ಥಾನಪನ್ನ ಅವಧಿ 
ಮುಕ್ತಾಯಗೊಂಡ 

ದಿನಾಂಕ 


ಸ್ಥಾನಪನ್ನ 
ಅವಧಿಯನ್ನು 
ತೃಪ್ತಿಕರವೆಂದು 
ಘೋಷಣೆ ಮಾಡಿದ 


ದಿನಾಂಕ 


11 . 08 . 2008 


10 . 08.2009 


11 .08.2009 


ಎಸ್.ಎನ್. ಹಿರೇಮನಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 11ನೇ 
ಎ .ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು ನಗರ 


21.08.2008 


20. 08 . 2009 | 


21. 08 .2009 


ಎಂ .ಹೆಚ್. ಜಗದಾಳೆ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಿ . ಜೆ. ಎಂ . ನ್ಯಾಯಾಲಯ , ಬಾಗಲಕೋಟೆ 
ಕೆ.ಶಿವಪ್ರಸಾದ್ ಆಳ್ವ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಉಡುಪಿ 


21.08. 2008 


20. 08 .2009 


21. 08 .2009 


21. 08 .2008 


20 . 08 .2009 


21. 08.2009 


ಕೆ.ಹೆಚ್ . ಶ್ರೀಮತಿ, 
ಕಾನೂನು ಅಧಿಕಾರಿ (ಕಿರಿಯ), ಪೊಲೀಸ್ ಅಧೀಕ್ಷಕ 
ಕಛೇರಿ, ತುಮಕೂರು 


13 .08.2008 


12 . 08 . 2009 


13 .08. 2009 


ಅಜಿತ್‌ಕುಮಾರ್ ಹಮಿಗಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ . ಜೆ . ಎಂ . ನ್ಯಾಯಾಲಯ , ಮಂಗಳೂರು 


27. 08 .2008 | 


26. 08 . 2009 | 


27 . 08 . 2009 


ಭೀಮಾಶಂಕರ ಅಂಬಲಗಿ, 
ಕಾನೂನು ಅಧಿಕಾರಿ ( ಕಿರಿಯ), ಪೊಲೀಸ್ ಅಧೀಕ್ಷಕ 
ಕಛೇರಿ, ಬೀದರ್‌ 


೨೦೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨, ೨೦೧೨ 


ಭಾಗ - ೧ 


m 
) 


ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ / ಶ್ರೀಮತಿ 


ಈಗಿನ ಉದ್ಯೋಗ 
ವೃಂದಕ್ಕೆ ವರದಿ 
ಮಾಡಿಕೊಂಡ 
ದಿನಾಂಕ 


ಸ್ಥಾನಪನ್ನ ಅವಧಿ 
ಮುಕ್ತಾಯಗೊಂಡ 

ದಿನಾಂಕ 


ಸ್ಥಾನಪನ್ನ 
ಅವಧಿಯನ್ನು 
ತೃಪ್ತಿಕರವೆಂದು 
ಘೋಷಣೆ ಮಾಡಿದ 

ದಿನಾಂಕ 


21. 08 .2008 


20. 08 . 2009 | 


21. 08 .2009 


7) ಶೈಲಜ ಎಂ . ಪಾಟೀಲ್, 

ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ, ಕಾರವಾರ 
ಎ . ಪಿ. ಫಿರೋಜ್ಖಾನ್, 
ಕಾನೂನು ಅಧಿಕಾರಿ (ಕಿರಿಯ ), ಕಾನೂನು ಅಧಿಕಾರಿ 
(ಹಿರಿಯ ) ಇವರ ಕಛೇರಿ, ಮೈಸೂರು 


20. 08.2008 


19 . 08 .2009 


20.08 .2009 


9 ) 


21.08.2008 


20.08 .2009 


21. 08 . 2009 


ಚನ್ನಪ್ಪ ಜಿ. ಹರಸೂರ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ಎಂ . ಎಂ . ( ಸಂಚಾರಿ) ನ್ಯಾಯಾಲಯ , 
ಬೆಂಗಳೂರು ನಗರ 


10 ) 


27. 08. 2008 


26. 08 .2009 


27.08 .2009 


ಎಸ್ . ಆರ್. ಸೂಡಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಎ . ಸಿ. ಜೆ. ಎಂ . ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ 


11 ) 


11 .08.2008 


10 . 08 .2009 


11 .08 . 2009 


ಎಸ್. ಎಂ . ನಾಗಪ್ಪ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 9ನೇ 
ಎ. ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು ನಗರ 
ವಿ . ಜಿ. ಯಳಗೇರಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಗದಗ 


12 ) 


14 . 08 .2008 


13 . 08 .2009 


14 . 08 .2009 


13 ) 


22 . 08 .2008 


21. 08.2009 


22 . 08.2009 


ಜೆ.ಕಮಲ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು ನಗರ 


14) 


28. 08. 2008 


27.08 .2009 


28. 08.2009 


| ಕೆ. ಜಿ. ಪುರಾಣಿಕ್‌ಮರ್, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 3ನೇ 
ಅಧಿಕ ಸಿ . ಜೆ. ಎಂ . ನ್ಯಾಯಾಲಯ , ಧಾರವಾಡ 


22 .08.2008 


21. 08 .2009 


22. 08.2009 


ಜೆ.ಎಲ್. ಪವಾರ್, 
ಕಾನೂನು ಅಧಿಕಾರಿ ( ಕಿರಿಯ) , ಪೊಲೀಸ್ ಅಧೀಕ್ಷಕರ 
ಕಛೇರಿ, ಗದಗ 


16 ) . 


19 . 08 .2008 


18 .08.2009 


19 . 08.2009 


ಕೆ. ಪುಷ್ಪರಾಜ್ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ಸಿ. ಜೆ. ಎಂ . ನ್ಯಾಯಾಲಯ , ಉಡುಪಿ 


17 ) . 


18. 08.2008 


17.08.2009 


18 . 08 .2009 


ಕೆ.ಕೊಟ್ರೇಗೌಡ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ, ದಾವಣಗೆರೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨, ೨೦೧೨ 


೨೦೩೯ 


m 
) 


ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ / ಶ್ರೀಮತಿ 


ಈಗಿನ ಉದ್ಯೋಗ 
ವೃಂದಕ್ಕೆ ವರದಿ 
ಮಾಡಿಕೊಂಡ 
ದಿನಾಂಕ 


ಸ್ಥಾನಪನ್ನ ಅವಧಿ 
ಮುಕ್ತಾಯಗೊಂಡ 

ದಿನಾಂಕ 


ಸ್ಥಾನಪನ್ನ 
ಅವಧಿಯನ್ನು 
ತೃಪ್ತಿಕರವೆಂದು 
ಘೋಷಣೆ ಮಾಡಿದ 

ದಿನಾಂಕ 


18) . 


25 . 08 .2008 


24. 08 . 2009 


25 . 08 . 2009 


ಎಸ್. ವಿ . ಭಟ್, 
ಕಾನೂನು ಅಧಿಕಾರಿ ( ಕಿರಿಯ ), ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು 


19 ) 


28. 08.2008 


27. 08.2009 


28 . 08 .2009 


ಸಿ. ಎಂ . ಬೆಳಲದವರ್, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಎಂ . ಎಂ . ( ಸಂಚಾರಿ) ನ್ಯಾಯಾಲಯ , 
ಬೆಂಗಳೂರು ನಗರ 


29 .08 .2008 


28. 08 . 2009 


29. 08.2009 


ಎಂ . ಎ . ಪಾಟೀಲ್, 
ಕಾನೂನು ಅಧಿಕಾರಿ ( ಕಿರಿಯ ), ಪೊಲೀಸ್ ಅಧೀಕ್ಷಕರ 
ಕಛೇರಿ, ಕೊಪ್ಪಳ 


21) 


05 . 09 .2008 


04 .09.2009 


05 . 09 .2009 


ಆರುಂಧತಿ ಗುರುರಾಜರಾವ್, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 8ನೇ 
ಎ. ಸಿ. ಎಂ . ಎಂ . ನ್ಯಾಯಾಲಯ , ಬೆಂಗಳೂರು ನಗರ 


22) 


11 . 08 .2008 


10 . 08.2009 


11 . 08. 2009 


ಡಿ. ಎ. ಭಾಂಡೇಕರ್ , 
ಕಾನೂನು ಅಧಿಕಾರಿ (ಕಿರಿಯ), ಪೊಲೀಸ್ ಅಧೀಕ್ಷಕರ 
ಕಛೇರಿ, ಧಾರವಾಡ 


23 ) 


25.07.2008 


24.07 . 2009 


25 . 07.2009 


ಆನಂದ ಎಂ . ಹೊಸಮನಿ, 
ಕಾನೂನು ಅಧಿಕಾರಿ ( ಕಿರಿಯ ), ಕಾನೂನು ಅಧಿಕಾರಿ 
| ( ಹಿರಿಯ ) ಇವರ ಕಛೇರಿ, ಮೈಸೂರು 


25 . 08 .2008 


24 .08 . 2009 


25 . 08. 2009 


ಎಸ್.ಎ . ಪಾಸ್ತೆ, 
ಕಾನೂನು ಅಧಿಕಾರಿ (ಕಿರಿಯ ), ಪೊಲೀಸ್ ಅಧೀಕ್ಷಕರ 
ಕಛೇರಿ, ಬಳ್ಳಾರಿ 
ಪಿ.ಆರ್‌. ಹೊಸಳ್ಳಿ ಮಣ್, 
ಕಾನೂನು ಅಧಿಕಾರಿ ( ಕಿರಿಯ ), ಪೊಲೀಸ್ ಅಧೀಕ್ಷಕರ 
ಕಛೇರಿ, ಬಿಜಾಪುರ 


04.09 .2008 | 


03 . 09 .2009 


04.08.2009 


26) 


29. 08.2008 


28 . 08.2009 


29.08 .2009 


ಮಲ್ಲರಾಜೇಗೌಡ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಹಾಸನ 
ಹೆಚ್.ಇ. ಚಿನ್ನಪ್ಪ, 
ಕಾನೂನು ಅಧಿಕಾರಿ ( ಕಿರಿಯ) , ಪೊಲೀಸ್ ಆಯುಕ್ತರ 
ಕಛೇರಿ, ಮೈಸೂರು 


07. 08 . 2008 


06 .08 .2009 


07. 08.2009 


28) 


18 . 08.2008 


17 .08.2009 


18 .08.2009 


ಎನ್.ಆರ್. ಲೋಕೇಶ್, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ . ಜೆ. ಎಂ . ನ್ಯಾಯಾಲಯ , ರಾಮನಗರ 


୭୦୦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೨, ೨೦೧೨ 


ಭಾಗ - ೧ 


m 
) 


ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ / ಶ್ರೀಮತಿ 


ಈಗಿನ ಉದ್ಯೋಗ 
ವೃಂದಕ್ಕೆ ವರದಿ 
ಮಾಡಿಕೊಂಡ 
ದಿನಾಂಕ 


ಸ್ಥಾನಪನ್ನ ಅವಧಿ 
ಮುಕ್ತಾಯಗೊಂಡ 

ದಿನಾಂಕ 


ಸ್ಥಾನಪನ್ನ 
ಅವಧಿಯನ್ನು 
ತೃಪ್ತಿಕರವೆಂದು 
ಘೋಷಣೆ ಮಾಡಿದ 

ದಿನಾಂಕ 


5 . 


29 ) 


13 . 08 . 2008 


12 .08 .2009 


13 . 08.2009 


ಆರ್‌. ಬಾಲಕೃಷ್ಣ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ . ಜೆ. ಎಂ . ನ್ಯಾಯಾಲಯ , ಚಿಕ್ಕಬಳ್ಳಾಪುರ 
ಬಷೀರ್ ಅಹಮದ್ ಮಖಾಂದಾರ್ , 
ಕಾನೂನು ಅಧಿಕಾರಿ ( ಕಿರಿಯ ), ಪೊಲೀಸ್ ಆಯುಕ್ತರ 
ಕಛೇರಿ, ಹುಬ್ಬಳ್ಳಿ - ಧಾರವಾಡ 


30) . 


09. 08 .2008 


08.08.2009 


09 .08.2009 


31) 


28. 08.2008 


27.08.2009 


28 . 08 .2009 


ಕಲ್ಯಾಣರಾವ್ ಕುಲಕರ್ಣಿ, 
ಕಾನೂನು ಅಧಿಕಾರಿ ( ಕಿರಿಯ), ಪೊಲೀಸ್ ಅಧೀಕ್ಷಕರ 
ಕಛೇರಿ, ಚಿಕ್ಕಮಗಳೂರು 


12 .08.2008 


11 . 08 . 2009 


12 .08 .2009 


ಪಾಟೀಲ್ ಸಿದ್ದನಗೌಡ ವೀರಭದ್ರಗೌಡ, 
ಕಾನೂನು ಅಧಿಕಾರಿ (ಕಿರಿಯ ), ಪೊಲೀಸ್ ಅಧೀಕ್ಷಕ 
ಕಛೇರಿ, ದಾವಣಗೆರೆ 


33 ) 


01 .09 .2008 


31 .08.2009 


01. 09 .2009 


ಎಂ . ಎ . ಬ್ಯಾಳಿರೊಟ್ಟಿ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ. ನ್ಯಾಯಾಲಯ , ಬಳ್ಳಾರಿ 


34) 


18. 08. 2008 


17. 08 .2009 | 


18 .08.2009 


ಎಂ . ಚಂದ್ರಪ್ಪ , 
ಕಾನೂನು ಅಧಿಕಾರಿ (ಕಿರಿಯ ), ಪೊಲೀಸ್ ಅಧೀಕ್ಷಕರ 
ಕಛೇರಿ, ಚಿತ್ರದುರ್ಗ 


35 ) 


20 .10.2008 


19.10.2009 


20.10 .2009 


ಬಲಭೀಮ , 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿ. ಜೆ. ಎಂ . ನ್ಯಾಯಾಲಯ , ಗುಲ್ಬರ್ಗ 


36 ) 


07. 08 . 2008 


06 . 08 . 2009 


07 . 08 . 2009 


ಸಿಂಗಚಾಂಗದೇವ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಎಂ . ಎಂ (ಸಂಚಾರಿ) ನ್ಯಾಯಾಲಯ , ಬೆಂಗಳೂರು ನಗರ 


37) 


18. 08.2008 


17 .08.2009 


18.08. 2009 


ಬಿ .ಕೆ.ಕಾಮಾಕ್ಷಿ, 
ಕಾನೂನು ಅಧಿಕಾರಿ (ಕಿರಿಯ ), ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ, 
( ಪೊಲೀಸ್ ಸೇವೆಗಳು - ಬಿ ) 


ಪಿ. ಆರ್ . 1497 


